Funding: Tattva Heritage Foundation,Kolkata. Digitization: eGangotri. 


Funding: Tattva Heritage Foundation,Kolkata. Digitization: eGangotri. 


ಅಧ್ಯಕ್ಷರ ಪತ್ರ | 
ಅಮೃಶಾಶರೇ, è 
ಆತ್ಮೀಯ ವಂದನೆಗಳು. 
ನಮ್ಮ ದೇಶದಲ್ಲಿ ನಡೆಯಲಿರುವ ಒಂದು ಅತ್ಯಂತ ಮಹತ್ಪೂರ್ಣವಾದ ಘಟನೆಯ 
ಸಂತೋಷದ ಸುದ್ದಿಯನ್ನು ಈ ಪತ್ರ ನಿಮಗೆ ತರುತ್ತಿದೆ. 

ನಿಮಗೆ ತಿಳಿದಿರುವಂತೆ 1963ನೇ ಇಸವಿಯು ಅಸಾಧಾರಣವಾದ, ಲೋಕೋತ್ತರ 
ವಾದ ಘಟನೆಯೊಂದಕ್ಕೆ ಸಾಕ್ಷಿಯಾಯಿತು : ಇಡೀ ದೇಶವೇ ಒಂದಾಗಿ ಎದ್ದು ನಿಂತು 
ದೇಶಭಕ್ತಿ ಸಂತ ಸ್ವಾಮಿ ವಿವೇಕಾನಂದರ ಜನ್ಮ ಶತಾಬ್ದವನ್ನು ಆಚರಿಸಿತು. ಇದರ 
ಪರಿಣಾಮವಾಗಿ ಜನರಲ್ಲಿ ಹೊಸೆ ಜಾಗೃತಿ ಉಂಟಾಗಿ ಕನ್ಶಾಕುಮಾರಿಯ ಸುಂದರ 

ವಾತಾವರಣದಲ್ಲಿ ಭವ್ಯವಾದ ವಿವೇಕಾನಂದ ಶಿಲಾಸ್ಮಾರಕತಲೆಯೆತ್ತಿತು. ಮತ್ತು "ವ್ಯಕ್ತಿ 
ನಿರ್ಮಾಣ' ಮತ್ತು “ರಾಷ್ಟ್ರ ನಿರ್ಮಾಣ'ಗಳ ಆದರ್ಶದೊಂದಿಗೆ "ವಿವೇಕಾನಂದಕೇಂದ್ರ' 
ಎಂಬ ವಿಶಿಷ್ಟೆ ಸೇವಾಸಂಸ್ಥೆ ಜನ ತಾಳಿತು. ಈ ಮಹಾತ್ಮನ ಜೀವನದ ಮಿಡಿತವನ್ನು 
ಅನುಭವಿಸಲು "ಶಿಲಾಸಾರಕ'ಕ್ಕ ಜನರು ಪ್ರವಾಹದಂತೆ ಹರಿದುಬರಲಾರಂಭಿಸಿದರು. 
ಸ್ವಾಮಿ ವಿವೇಕಾನಂದರ ಜನದಿನವು ರಾಷ್ಟ್ರೀಯ ಯುವದಿನವೆಂದು 1986ರಲ್ಲಿ ಸರಕಾರ 
ದಿಂದ ಘೋಷಿಸಲ್ಪಟ್ಟಿತು. 

"ರಾಷ್ಟ್ರೀಯ ಏಕತೆ' - ಇದು ಸ್ವಾಮೀಜಿಯವರ ಸಹ ಉದಾತ್ತ ಕನಸು, ಇದರ 
ಕಡೆಗೆ ನಮ್ಮಗಮನಹರಿಸುವಂತಹ ಮತ್ತೊಂದು ಸದವಶುಶ ನಮಗೀಗ ಒದಗಿ ಬಂದಿದೆ. 
ನಮ್ಮತಾಯ್ನಾಡಿನ ಭೂತ, ವರ್ತಮಾನ ಮತ್ತು ಭವಿಷ್ಯತ್‌ಗಳ ಕುರಿತಾಗಿ - ಇಡಿಯ 
ಪ್ರಪಂಚಕ್ಕೆ ಭಾರತದ ಒಂದು ಮಹತ್ಪೂರ್ಣ ಸಂದೇಶವಿದೆ ಎಂಬುದನ್ನು-- ಧ್ಯಾನದ 
ಮೂಲಕ ಸ್ವಾಮೀಜಿಯವರು ಕಂಡುಕೊಂಡರು; ಶ್ರೀಪಾದ ಶಿಲೆಯ ಪವಿತ್ರ ಸ್ಥಾನದಲ್ಲಿ 
ಧ್ಯಾನಸ್ಥರಾಗಿದ್ದ ಸ್ವಾಮೀಜಿ ಭಾರತದ ಮತ್ತು ಭಾರತೀಯರ ಏಕತೆಯನ್ನು ಗುರುತಿ 
ಸಿದರು. ಸ್ವಾಮೀಜಿಯವರ ಕನಸಿನ ಭವ್ಯಭಾರತದ ಈ ಏಕೀಕರಣದ ದೃಷ್ಟಿ ಭಾರತದ 

ಮುಖ ಪುಟ 3 ನೋಡಿ 


೦-0. Bhagavad Ramanuja National Research Institute, Melukote Collectio! 


7 


Funding: Tattva Heritage Foundation,Kolkata. Digitization: eGangotri. 


ವಿವೇಕಾನಂದರ ಶುಭಾಗಮನ 


ಸ್ವಾಮಿ ವಿವೇಕಾನಂದರ ಸಂದೇಶ 
ಮತ್ತು 
ವಿವೇಕಾನಂದ ಕೇಂದ್ರದ ಕಾರ್ಯಚಟುವಟಕೆಗಳು, 


" ಎಶದೀಕರಿಸಿದವರು : 
ಡಾ1ಎಂ. ಲಕ್ಷ್ಮೀ ಕುಮಾರಿ 


` ಅಧ್ಯಕ್ಷಿಣಿ 
ವಿವೇಕಾನಂದ ಕೇಂದ್ರ 


ಸಂದರ್ಭ : 
ವಿವೇಕಾನಂದ ಭಾರತ ಪರಿಕ್ರಮ 


"೮-0. Bhagavad Ramanuja National Research Institute, Melukote Collectior 


Funding: Tattva Heritage Foundation,Kolkata. Digitization: eGangotri. 


ಪ್ರಕಾಶಕರು : 


" ಪ್ರಧಾನ ಕಾರ್ಯದರ್ಶಿ, 
ವಿವೇಕಾನಂದ ಕೇಂದ್ರ, 
ಕನ್ಯಾಕುಮಾರಿ 629 702. 


ಕಾಪಿರೈಟ್‌ : ವಿವೇಕಾನಂದಕೇಂದ್ರ 
ಪ್ರಥಮ ಮುದ್ರಣ : ಮಾರ್ಚ್‌ 3990 
ಕನ್ನಡದ ಭಾಷಾಂತರ : 


ಶ್ರೀಮತಿ ಮಾಲಿನಿ ಕೆ 
ವಿವೇಕಾನಂದ ಕೇಂದ್ರ, 


ಮೈಸೂರು ಶಾಖ 570 008 


ಬೆಲೆ: 1 ರೂಪಾಯಿ 


0-0. Bhagavad Ramanuja National Research Institute, Melukote Collection 


. Funding; Tattva Heritage Foundation,Kolkata. Digitization: eGangotri. 


ಎಲೈ ಭರತನೇ, ಯಾವಾಗ ಧರ್ಮವು ಅವನತಿಯನ್ನು ಹೊಂದಿ ಅಧರ್ಮವು 
ಉನ್ನತಿಯನ್ನು ಹೊಂದುವುದೋ, ಆಗ ನಾನು ಅವತರಿಸುತ್ತೇನೆ. 
usa ಗೀತಾ 4-7 
ಈ ನಮ್ಮಪವಿತ್ರ ಭೂಮಿಯು ಗೀತಾಚಾರ್ಯ ಶ್ರೀಕೃಷ್ಣನ ಈ ಮಾತು 
ಗಳ ಸತ್ಯಕ್ಕೆ ಅನೇಕ ಬಾರಿ ಸಾಕ್ಷಿಯಾಗಿದೆ. ಶ್ರೇಷ್ಠವಾದ ಸನಾತನ ಧರ್ಮವು 
ಛಿದ್ರ ವಿಚ್ಛಿದ್ರಗೊಂಡು ಸತ್ವಹೀನವಾದಾಗ ಒಬ್ಬರು ಅಥವಾ ಅನೇಕ 
ಮಹಾತ್ಮರು ಅವತರಿಸಿ ಬಂದು, ಸಾರ್ವಕಾಲಿಕ ಸತ್ಯದ ಧರ್ಮಸಿದ್ಧಾಂತ 
ಗಳನ್ನು ಇನ್ನೊಮ್ಮೆ ಪ್ರತಿಪಾದಿಸಿ ಮತ್ತು ಆಗಿನ ಕಾಲಕ್ಕೆ ಸಮರ್ಪಕವಾಗಿ 
ಹೊಂದುವಂತಹ ಜೀವನ ಕ್ರಮವನ್ನು ತಾವೇ ಅಳವಡಿಸಿ ತೋರಿಸುವುದರ 
ಮೂಲಕ ಮೊದಲು ಇದ್ದುದಕ್ಕೆ ಇನ್ನಷ್ಟು ಶಕ್ತಿ ತುಂಬಿ ಹೊಳಪುಗೊಳಿಸಿ 
ಜರರಿಗೆ ನೀಡುತ್ತಾರೆ. Sie: 
ಸಮರ್ಪಕವಾಗಿ ಯೋಜಿಸಿ ಕತ್ತರಿಸಿದಾಗ ಮರವು ಹೊಸ ಚೈತನ್ಯವನ್ನು. 
ಪಡೆದು ಉತ್ತಮ ಫಲವನ್ನು ನೀಡುವಂತೆ ಸನಾತನ ಧರ್ಮವೆಂಬ ಮರವು 
; ಅನೇಕ ಮಹಾತ್ಮರಿಂದ- ಅನಾವಶ್ಯಕವಾದುದನ್ನು ಕತ್ತರಿಸಿಕೊಂಡು, 
, ಇಂದಿನ ದಿನದ ತನ48ವೂ ನಿರಂತರವಾಗಿ ಬೆಳೆಯುತ್ತಾ ಜನರಿಗೆ ಉತ್ತಮ 
|. ಮಾರ್ಗದರ್ಶನವನ್ನುನೀಡುತ್ತ್‌ ಪುನಃ ಪುನಃ ನವಚೈತನ್ಯವನ್ನು ಗಳಿಸುತ್ತಾ 
| ಮತ್ತು ಎಲ್ಲಕ್ಕಿಂತಲೂ ಮಿಗಿಲಾಗಿ ಇಂದಿನ ಜನಜೀವನಕ್ಕೆ ಈ ಕಾಲದಲ್ಲಿ 
ಅತ್ಯುತ್ತಮವಾಗಿ ಹೊಂದಿಕೊಂಡಿದೆ. ಇಲ್ಲಿ ನಾವು ಐತಿಹಾಸಿಕ ಪ್ರಭಾವ : 
| ವನ್ನು ಬೀರಿದ ಗುರುಶ್ರೇಷ್ಠ ಶ್ರೀರಾಮಕೃಷ್ಣ ಪರಮಹಂಸರನ್ನೂ ಅವರ 
| ಕತೃತ್ವಶಾಲಿ ಸಂನ್ಯಾಸಿ ಶಿಷ್ಯ ವಿವೇಕಾನಂದರನ್ನೂ ಗುರುತಿಸಬಹುದು. — 
| ಹತ್ತೊಂಬತ್ತನೆಯ ಶತಮಾನದಲ್ಲಿ ಹಿಂದೂಧರ್ಮವು ಅತ್ಯಂತ 
| ಶೋಚನೀಯ ಸ್ಥಿತಿಯಲ್ಲಿತ್ತು. ಪ್ರಾಪಂಚಿಕವಾದ ಪಾಶ್ಚಾತ್ಯ ತತ್ವವನ್ನು 
ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನದಲ್ಲಿ ಹಿಂದೂಧರ್ಮದ | 
ಮೇಲಿದ್ದ ನಂಬಿಕೆಯು. ನಿಧಾನವಾಗಿ ನಶಿಸುತ್ತಾ ಬರುತ್ತಿತ್ತು. ಮುಂದಾ | 


C-0. Bhagavad Ramanuja National Research Institute, Melukote Collection. 


RT 


೦೦-0೦. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


1 ಲೋಚನೆಯಿಲ್ಲದ ಅನೇಕ ಭಾರತೀಯ ವಿದ್ಯಾವಂತರು ಭಾರತೀಯ 
| ಪದ್ಧತಿಗಳ ಜೀವನ ಮತ್ತು ಅದರ ಸಮಸ್ಯೆಗಳನ್ನು ಅಧೋಗತಿಗೆ ಇಳಿಸುತ್ತ 


ca ಆಧುನಿಕ ವೈಜ್ಞಾನಿಕ ವಿಚಾರಗಳು ಭಾರತೀಯ ಜೀವನಕ್ರಮಕ್ಕೆ 
ಹೊಂದಿಕೆಯಾಗುವು ದಿಲ್ಲವೆಂದೂ.ಹೇಳುತ್ತಿದ್ದರು. ಇಂತಹ ಸಂದಿಗ್ಧ ಕಾಲ 


| ದಲ್ಲಿ ಶ್ರೇಷ್ಠ ಪ್ರತಿಪಾದಕ ಶ್ರೀ ರಾಮಕೃಷ್ಣ ಪರಮಹಂಸರು ಭಾರತೀಯ 


ನೆಲದಲ್ಲಿ ಮೂಡಿ ಬಂದರು. ತನ್ನ ಸಂಶೋಧನೆಯ ಸತ್ಯವನ್ನು ಪ್ರತಿಪಾದಿಸಿ 
ತೋರಿಸುವ ವಿಜ್ಞಾನಿಯಂತೆ ಶ್ರೀ ರಾಮಕೃಷ್ಣರು ತನ್ನ ಜೀವನದ ಮೂಲಕ 
ಧರ್ಮವೂ ಒಂದು ವಿಜ್ಞಾನವೇ ಎಂದು ಸ್ಪಷ್ಟವಾಗಿ ತೋರಿಸಿ ಕೊಟ್ಟರು. 
ಎಲ್ಲಾ ಧರ್ಮಗಳೂ ಏಕೈಕ ಸತ್ಯದತ್ತ ಹೋಗಲಿರುವ ಬೇರೆ ಬೇರೆ ದಾರಿ 
ಗಳು ಎಂದು ಅವರು ಸಾಧಿಸಿ ತೋರಿಸಿದರು. ; 
ಸ್ವಾಮಿ ವಿವೇಕಾನಂದರು ಭಾರತದ ಎಲ್ಲಾ ಮಹಾತ್ಮರ ಮತ್ತು ತತ್ವ 
ಶಾಸ್ತ್ರಜ್ಞರ ಮಧ್ಯದಲ್ಲಿ ಒಂದು ವಿಶೇಷವಾದ ಗೌರವ ಸ್ಥಾನವನ್ನು ಪಡೆದಿ 
ದ್ದಾರೆ. ಅವರಿಂದಾಗಿಯೇ ವೇದಾಂತತತ್ವದ ಸಾರ್ವತ್ರಿಕ ಸತ್ಯಗಳು 
ಮಾನವನ ನಿತ್ಯ ಜೀವನದಲ್ಲಿ ಅನ್ವಯವಾಗಲು ಸಾಧ್ಯವಾಗಿವೆ, 
ನಮ್ಮ ಪುರಾಣ ಕಥೆಗಳಲ್ಲಿ ಬರುವ ಶಿವನು ಸ್ವರ್ಗೀಯ ಗಂಗೆಯನ್ನು 
ತನ್ನ ಬೃಹತ್ತಾದ ತಲೆಯಲ್ಲಿ ಹುದುಗಿಸಿಟ್ಟು, ಅನಂತರ ಜನ ಸಾಮಾನ್ಯರ 
ಅನುಕೂಲಕ್ಕಾಗಿ ಅದನ್ನು ತನ್ನ ತಲೆಯಿಂದ ಹರಿಯ ಬಿಟ್ಟಂತೆ ಸ್ವಾಮೀಜಿ 
ಯವರು ಮೊದಲಲ್ಲಿ ವೇದ ಮತ್ತು ಉಪನಿಷತ್ತುಗಳ ಪೂರ್ಣ ಜ್ಞಾನ 
ವನ್ನೂ ತನ್ನ ಪೂಜ್ಯ ಗುರುಗಳಾದ ಶ್ರೀರಾಮಕೃಷ್ಣ ಪರಮಹಂಸರ 
ಪರಿಶುದ್ಧವಾದ, ಪವಿತ್ರ ಜೀವನದ ಗೂಢ ಅರ್ಥವನ್ನೂ ಅವರ 


: ಅವತಾರದ ಉದ್ದೇಶವನ್ನು ಸಂಪೂರ್ಣವಾಗಿ ಅರಿತುಕೊಂಡು, ಅನಂತರ. 


ಹ ಗ yy 


ಅವೆರಡನ್ನೂ ಜೊತೆಯಾಗಿಸಿ ಅವುಗಳನ್ನು ಸರಳ ಮತ್ತು ಉಪಯುಕ್ತ ' 


ರೀತಿಯಲ್ಲಿ ಜನರಿಗೆ ಅರ್ಥವಾಗುವಂತೆ ಅರ್ಥೈಸಿ, ವಿಶದಪಡಿಸಿ, ಜನರು 
ತಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಮಾಡಿದರು. ಸುಂದರ 


TRS” A 


Funding: Tattva Heritage Foundation,Kolkata. Digitization: eGangotri. 
ವಾದ ಮತ್ತು ಚೈತನ್ಯದಾಯಕವಾದ ಪುರಾತನ ಭಾರತೀಯ ಸಂಸ್ಕೃತಿ 
ಮತ್ತು ನಾಗರಿಕತೆಯು ಸ್ಟಾಮೀಜಿಯವರ ಅರ್ಥಪೂರ್ಣವಾದ ವಿವರಣೆ 
ಇಲ್ಲದಿದ್ದರೆ ಈ ಮೊದಲೇ ನಶಿಸಿ ಹೋಗುವ ಸಾಧ್ಯತೆ ಇತ್ತು. ಸಾಮಾನ್ಯ 
ಭಾರತೀಯನು ಪಾಶ್ಚಾತ್ಯತೆಯ ಪ್ರವಾಹದಲ್ಲಿ ಕೊಚ್ಚಿ ಹೋಗುವುದನ್ನು 
ಸ್ವಾಮೀಜಿಯವರು ತಪ್ಪಿಸಿದರು. ಸ್ವಾಮೀಜಿಯವರು ತಮ್ಮ ಗುರುಗಳ 
ಮಾನವೀಯತೆ ಮತ್ತು ಸಾರ್ವತ್ರಿಕ ಆಸಕ್ತಿಯನ್ನು ಅಂತರ್ಗತ ಮಾಡಿ 
ಕೊಂಡು ಸಮಾಜದಲ್ಲಿ ತಿಕ್ಕಾಟವನ್ನುಂಟು ಮಾಡುವ ಜನಸಮು 
ದಾಯಕ್ಕೆ ಸಾಮರಸ್ಯದ ಒಂದು ಹೊಸ ದಾರಿಯನ್ನು ತೋರಿಸಿ ಕೊಟ್ಟರು. 


ಸ್ವಾವಿ ವಿವೇಕಾನಂದರ ಜೀವನ ಚಿತ್ರ | 
. ಸ್ವಾಮಿ ವಿವೇಕಾನಂದರು ಭಾರತದಲ್ಲೆಲ್ಲ 'ಹಬ್ಬವಾಗಿ ಆಚರಿಸುವ | 
ಪವಿತ್ರವಾದ ಮಕರ ಸಂಕ್ರಾಂತಿಯ ದಿನ ಜನವರಿ 12, 1863ರಂದು 
ಹುಟ್ಟಿದರು. ಪ್ರತಿಷ್ಠಿತ, ಶ್ರೀಮಂತ, ವಕೀಲರಾದ" ವಿಶ್ವನಾಥ ದತ್ತ ಮತ್ತು 
ಸುಸಂಸ್ಕೃತ ಧಾರ್ಮಿಕ ಮನ ಉಳ್ಳ ಭುವನೇಶ್ವರಿ ದೇವಿಗೆ ಇವರು ಪುತ್ರ 
ನಾಗಿ ಜನಿಸಿ ನರೇಂದ್ರನಾಥ ಎಂದು ಕರೆಯಲ್ಪಟ್ಟರು. ಅವರು ತಾಯಿ 
ತಂದೆಯರ ಆರನೆಯ ಮಗುವಾಗಿಯೂ, ಗಂಡು ಮಕ್ಕಳಲ್ಲಿ ಹಿರಿಯವ 
ನಾಗಿಯೂ ಹುಟ್ಟಿದ್ದರಿಂದ ಮನೆಯವರೆಲ್ಲರ ಪೂರ್ಣ ಪ್ರೀತಿ, ವಿಶ್ವಾಸ ' 
ಮತ್ತು ಆದರಗಳನ್ನು ಹೊಂದಿದ್ದರು. ಪೂರ್ಣ ಆರೋಗ್ಯ , ಚೈತನ್ಯ 
ಉಲ್ಲಾಸ ಮತ್ತು ತುಂಟತನಗಳ ಮೂರ್ತಿಯೇ ಅವರಾಗಿದ್ದರು. ಅವರ : 
ಬಾಲ್ಯವು ಬಹಳ ಚಟುವಟಿಕೆಯಿಂದ ಕೂಡಿದ್ದು ಮುಂದೆ ಅವರು ಏನೋ | 
ಅಪೂರ್ವವಾದುದನ್ನು ಸಾಧಿಸಲಿದ್ದಾರೆ ಎಂಬುದನ್ನು ತೋರಿಸುವತಿತ್ತು. , 
- ಯಾವುದೇ ಪ್ರತಿಬಂಧಕವಿಲ್ಲದೆ ಅತಿಶಯವಾಗಿ ಎಲ್ಲಾ ಜನರನ್ನು ಪ್ರೀತಿ ! 
ಸುವ ಸಾಮರ್ಥ್ಯ, ಯಾವುದೇ ಸ್ಟಾರ್ಥಭಾವನೆ ಇಲ್ಲದೆ ಇತರರಿಗೆ ಸಹಾಯ | 
ಮತ್ತು ಸೇವೆಯನ್ನು ಮಾಡುವ ಮನೋಭಾವ, ಯಾವುದೇ ವಿಷಯ: 5 


o ತಾರ್‌ 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 
ವಾಗಿದ್ದರೂ ಸೂಕ್ಷ ಗ್ರಹಣ ಶಕ್ತಿ, ಏಕಾಗ್ರತೆ, ಧೈರ್ಯ, ಮೇಧಾ ಶಕ್ತಿ, 
ವಿಶೇಷವಾದ ಬುದ್ಧಿವಂತಿಕೆ ಮತ್ತು ಕಾರ್ಯ ಕುಶಲತೆಗಳು ಅವರನ್ನು 
ಅಸಾಮಾನ್ಯ ಬಾಲಕನಾಗಿ ಮಾರ್ಪಡಿಸಿದ್ದುವು. ಅವರ ಸಂಪರ್ಕಕ್ಕೆ ಬಂದ 
ಪ್ರತಿಯೊಬ್ಬರೂ ಅವರ ಅಯಸ್ಕಾಂತದಂತಿರುವ ಆಕರ್ಷಣ ಶಕ್ತಿಗೆ 
ಒಳಗಾಗುತ್ತಿದ್ದರು, ಈ ವಿಶೇಷವಾದ ಗುಣಗಳನ್ನು ಹುಟ್ಟಿನಿಂದಲೇ 
ರೂಢಿಸಿಕೊಂಡು ಬಂದಿದ್ದ ನರೇಂದ್ರರು ಎಳವೆಯಿಂದಲೇ ಗುಂಪಿನ 
ಮುಖ್ಯಸ್ಥನಾಗುವ ವಿಶೇಷ ಶಕ್ತಿಯನ್ನು ಹೊಂದಿದ್ದರು. 

ಅವರು ಸಮೃದ್ಧ ಇಂದ್ರಿಯ ಗ್ರಹಣ ಶಕ್ತಿಯುಳ್ಳವರಾಗಿದ್ದರಿಂದ 
ಪ್ರತಿಯೊಂದನ್ನೂ ಪ್ರಶ್ನಿಸುವ ಮತ್ತು ಪರೀಕ್ಷಿಸುವ Sen 
ಹೊಂದಿದ್ದರು. ಆ ಕಾಲವು ವಿಶೇಷ ಐತಿಹಾಸಿಕವಾದ ಗೊಂದಲದಲ್ಲಿತ್ತು 
ಮತ್ತು ಹೊಸ ಬದಲಾವಣೆಗಳನ್ನು ಬಯಸುತ್ತಿತ್ತು. ಹಳೆಯ ನಂಬಿಕೆಗಳು, 
ಭಾವನೆಗಳು ಮತ್ತು ವಿಚಾರಗಳಲ್ಲಿ ಜನರು ಆಸಕ್ತಿಯನ್ನು ಕಳೆದುಕೊಂಡಿ 
ದ್ದರು ಮತ್ತು ಹೊಸ ಭಾವನೆಗಳು ಹಳೆಯ ಜಾಗವನ್ನು ಆಕ್ರಮಿಸಿದ್ದರಿಂದ : 
ಸಂಶಯಗಳು ಮತ್ತು ಅಪನಂಬಿಕೆಗಳು ನಮ್ಮ ಯುವ ಜನತೆಯನ್ನು 


ಅವರ ವ್ಯಕ್ತಿತ್ವವು ಹೇಗೆ ವಿಕಾಸವಾಯಿತು ಎಂಬುದನ್ನು ಅರಿಯುವುದರ 
ಜೊತೆಗೆ, ನಮ್ಮ ದೇಶದ ಪದರಗಳ 
ದ ಈ ಚರಿತ್ರೆಯ 'ಳ ಪರಿಚಯವು ನಮಗೆ 
ಬಾಲಕ ನರೇಂದ್ರನು ತಂದೆಯ ಬಳಿಗೆ ಬರುತ್ತಿದ್ದ ವಿವಿಧ ಜಾತಿ: 
ಯವರು ಬೇರೆ ಬೇರೆ ಹುಕ್ಕಾಗಳನ್ನು ಉಪಯೋಗಿಸುವುದು ಅವರ 
ಗಮನಕ್ಕೆ ಬಂದಾಗ ಜಾತಿಯ ಬಗ್ಗೆ ಅವರಲ್ಲಿ ಕುತೂಹಲ ಉಂಟಾಯಿತು, 
ಸಮರ್ಪಕವಾದ ವಿವರಣೆಯನ್ನು ತಾನೇ ಸ್ವಂತ ಅರಿಯುವ ಉದ್ದೇಶದಿಂದ 
6 ಅವರು ಎಲ್ಲಾ ಹುಕ್ಕಗಳನ್ನು ಉಪಯೋಗಿಸಿ, ಯಾವ ಹುಕ್ಕದ| 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 
ಉಪಯೋಗದಿಂದಲೂ ಯಾವ ಬದಲಾವಣೆಯೂ CUCITO 
ಎಂದು ಕಂಡುಕೊಂಡು ಜಾತಿಯ ಬಗೆಗಿನ ಮೂಢನಂಬಿಕೆಯನ್ನು ABI. 
ಪರೀಕ್ಷಿಸಿ ತೊಡೆದು ಹಾಕಿದರು. ಪಕ್ಕದ ಮನೆಯ ತಾತ ಮರಗಳಲ್ಲಿ 
ಭೂತಗಳಿರುತ್ತವೆ ಎಂದು ಹೇಳಿ ಮಕ್ಕಳು ಮರ ಹತ್ತುವುದನ್ನು ತಡೆ 
ಯಲು ಪ್ರಯತ್ನಿಸಿದಾಗ, ನರೇಂದ್ರರು ಮರವನ್ನು ನಿರ್ಭಯವಾಗಿ ಹತ್ತಿ, 
ತನ್ನ ಸ್ನೇಹಿತರು ಮೂಢನಂಬಿಕೆಯ ಮೂರ್ಪತನದಿಂದ ಹೊರ ಬರಲು 
ನೆರವಾದರು. 

೦ ಮತ್ತು ತಿಳುವಳಿಕೆಯ ಬಗ್ಗೆ ಬಹು ಆಸಕ್ತಿಯಿಂದ ಇದ್ದ 
ನರೇಂದ್ರರು ವರ್ಷಗಳು ಕಳೆಯುತ್ತಿದ್ದಂತೆ ಸತ್ಯವನ್ನು ಪ್ರಾಮಾಣಿಕವಾಗಿ 
ಹುಡುಕಲು ಅಥವಾ ಭಗವಂತನ ಮೂರ್ತಿ ರೂಪವನ್ನು ಕಂಡುಕೊಳ್ಳಲು 
ಪ್ರಯತ್ನಿಸಿದರು. ಆಗಿನ ಕಾಲದ ಶ್ರೇಷ್ಠ ಸಾಧಕರಾದ ಮಹರ್ಷಿ 
ದೇವೇಂದ್ರನಾಥ ಠಾಗೋರರಾಗಲೀ, ಸುಪ್ರಸಿದ್ಧ ಸಂಸ್ಥೆಯಾದ ಬ್ರಹ್ಮ 
ಸಮಾಜವಾಗಲೀ ಅವರ ಈ ಸತ್ಯ ಸಾಕ್ಟಾತ್ಕಾರದ.ಹುಡುಕುವಿಕೆಗೆ ಮಾರ್ಗ 
ದರ್ಶನ ತೋರಲು ಸಮರ್ಥವಾಗಲಿಲ್ಲ. ನರೇಂದ್ರರ ಕಾಲೇಜು 
ಗುರುಗಳಾದ ಪ್ರೊ|| ಹೇಸ್ಬಿಯವರು ಸಮಾಧಿಯ ಸಾಕಾರ ರೂಪವನ್ನು 
ಶ್ರೀ ರಾಮಕೃಷ್ಣ ಪರಮಹಂಸರಲ್ಲಿ ಕಾಣಬಹುದು ಎಂದು megah 
ಅವರ, ಜೀವನದಲ್ಲಿ ಹೊಸ ತಿರುವನ್ನು ಕೊಟ್ಟಿತು. 

ನರೇಂದ್ರರು ಏನನ್ನು ಕೇಳಲು ತೀವ್ರವಾಗಿ ಬಯಸಿದ್ದರೋ ಮತ್ತು 
ಯಾವ ಮಾತುಗಳು ಅವರ ಸತ್ಯ ಸಾಕ್ಷಾತ್ಕಾರದ ಹುಡುಕುವಿಕೆಗೆ ಮಾರ್ಗ 
ದರ್ಶನ ಕೊಟ್ಟವೋ, ಅಂತಹ ಮಾತುಗಳ ಮೂಲಕ ಶ್ರೀ ರಾಮಕೃಷ್ಣರು 
ನರೇಂದ್ರರನ್ನು ತಮ್ಮೆಡೆಗೆ ಸೆಳೆದುಕೊಂಡರು. ""ಹೌದು, ನಾನು ದೇವ 
ರನ್ನು ನೋಡಿದ್ದೇನೆ. ನಿನ್ನನ್ನು ನೋಡುವುದಕ್ಕಿಂತಲೂ ಹೆಚ್ಚು ಸ್ಪಷ್ಟವಾಗಿ 
ನಾನು ಅವರನ್ನು ಕಂಡಿದ್ದೇನೆ. ನಾನು ನಿನ್ನನ್ನು ನೋಡುವಂತೆ ಮತ್ತು 
ಮಾತನಾಡುವಂತೆ ನಾವು ಭಗವಂತನನ್ನು ಕಾಣಬಹುದು ಮತ್ತು ಅವನಲ್ಲಿ 


CC-0. e Ramanuja National Research: Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ಮಾತನಾಡಬಹುದು'' ಎಂದ ಶ್ರೀ ರಾಮಕೃಷ್ಣರ ಮಾತಿನಲ್ಲಿದ್ದ ಆತ್ಮ 
ವಿಶ್ವಾಸ ನರೇಂದ್ರರನ್ನು ಚಕಿತಗೊಳಿಸಿತು. 

ಆ ಕ್ಷಣದಲ್ಲಿ ಸಂದೇಹದಲ್ಲಿ ತೊಳಲಾಡುತ್ತಿದ್ದ ಕಾಲೇಜು ಯುವಕ 
ನರೇಂದ್ರರ ಅಂತ್ಯವಾಯಿತು ಮತ್ತು ಶ್ರೀ ರಾಮಕೃಷ್ಣರ ಶ್ರೇಷ್ಠ ಶಿಷ್ಯ ಸ್ವಾಮಿ 
ವಿವೇಕಾನಂದರ ಉದಯವಾಯಿತು. ಶ್ರೀ ರಾಮಕೃಷ್ಣರು ತಮ್ಮ ಮಹಾ 
ಸಮಾಧಿಯ ನಾಲ್ಕು ದಿನಗಳ ಮೊದಲು 1886ರಲ್ಲಿ ಕಾಶೀಪುರದಲ್ಲಿ 
ತಮ್ಮ ಸಂಪೂರ್ಣ ಆಧ್ಯಾತ್ಮಿಕ ಸಂಪತ್ತನ್ನು ತನ್ನ ಈ ಪ್ರಿಯ ಶಿಷ್ಯನಿಗೆ ಧಾರೆ 


ಒಂದು ವಿಷಯವನ್ನು ಅಂತರ್ಗತವಾಗಿಸಕೊಳ್ಳಲು ಒಂದು ವಿಶಿಷ್ಠ 
ಶಕ್ತಿಯ ಅವಶ್ಯಕತೆ. ಇರುವಂತೆ, ಪ್ರಪಂಚಕ್ಕೆ ಆ ಸಂದೇಶವನ್ನು ಪ್ರಚಾರ 
ಪಡಿಸಲು ಇನ್ನೊಂದು ಶಕ್ತಿಯ ಅವಶ್ಯಕತೆ ಇದ್ದೆ. ಜುಲೈ 1890ರಲ್ಲಿ 
ಸ್ವಾಮೀಜಿ ತಮ್ಮ ಪರಿವ್ರಾಜಕ ಜೀವನವನ್ನು ಪ್ರಾರಂಭಿಸಿದಾಗ ಈ ಶಕ್ತಿಗಳ 
ಸಮ್ಮಿಲನಕ್ಕೆ ತಯಾರಿ ಪ್ರಾರಂಭವಾಯಿತು. i 
ಸ್ಟಾಮೀಜಿಯವರ ಜೀವನದ ಈ ಹಂತದಲ್ಲಿ ಒಂದು ಮಹತ್ತರ 

ವಾದ ಪ್ರಶ್ನೆಯು ಸ್ವಾಮೀಜಿಯವರನ್ನು ಕಾಡುತ್ತಿರುವುದನ್ನೂ ಅದಕ್ಕೆ 
ಉತ್ತರವಾಗಿ ಅವರಿಗೆ ದಿವ್ಯ ದರ್ಶನಗಳಾಗುವುದನ್ನೂ ಕಾಣುತ್ತೇವೆ. ಎಲ್ಲಾ 
ಸಂನ್ಯಾಸಿಗಳು ಕೆಲವು ದಿನಗಳಾದಲೂ ಪರಿವ್ರಾಜಕರಾಗಿರುತ್ತಾರೆ. ಈ 
ಸಂನ್ಯಾಸಿಯಾದರೋ ಭಾರತದ ಎಲ್ಲಾ ಸಂನ್ಯಾಸಿಗಳ ' ಜೀವನದಲ್ಲಿ 
ಮಹತ್ತರವಾದ ಮಾರ್ಪಾಡನ್ನು ಮಾಡಲು ಸಿದ್ಧರಾಗಿದ್ದರು. ಸತ್ಯ ಸಾಕ್ಷಾ 
ತ್ಯಾರದ ಪ್ರಯತ್ನದ ಜೊತೆಯಲ್ಲಿ ಮಾತೃ ಭೂಮಿಯ ಮತ್ತು ಜನಸೇವೆ 
ಮಾಡಲು ಹಾತೊರೆಯುತ್ತಿದ್ದರು. ಸ್ವಂತ ಮುಕ್ತಿಯನ್ನು ಸಾಧಿಸಲು 
ಮೊದಲು ತಾಯಿಯ ಕೆಲಸವನ್ನು ಮಾಡಬೇಕೆಂದು ಅವರ ಗುರುಗಳು 
ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದರು. ಯಾರು ಈ ತಾಯಿ? ಆಕೆ ಬಯಸುವ 

8 ಕೆಲಸಗಳು ಯಾವುವು? ಇವರು ಅವನ್ನು ಹೇಗೆ ಸಾಧಿಸಬಲ್ಲರು? 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 
, ಈ ಎಲ್ಲಾ ಪ್ರಶ್ನೆಗಳು ಭಾರತದ ಉದ್ದಗಲಗಳಲ್ಲಿ ಸಂಚರಿಸುವಾಗ 
ಅವರನ್ನು ಬಾಧಿಸುತ್ತಿದ್ದುವು. ಅವರು ನಮ್ಮ ಪರಂಪರೆಯ ಶಕ್ತಿ ಮತ್ತು 
ದೌರ್ಬಲ್ಯಗಳನ್ನು ಗುರುತಿಸಲು ಪ್ರಯತ್ನಿಸಿದರು. ಏಕೈಕ ಮೂಲದಿಂದ 
ಹೊರಟ ವಿವಿಧ ಸಂಪ್ರಾದಾಯಗಳು ಮತ್ತು ಪೂರ್ವಿಕರಿಂದ ಪರಂಪರೆ 
ಯಾಗಿ ಬಂದಿರುವ ಆಚಾರಗಳು ನಮ್ಮ ಇಡಿಯ ಖಂಡವನ್ನು ಸುಂದರ 

ವಾಗಿ ವ್ಯಾಪಿಸಿರುವುದನ್ನು ಗಮನಿಸಿದರು, ಜಾತಿ ಮತಗಳ ಭೇದವಿಲ್ಲದೆ 
ಜನರಿಗೆ ಅಧ್ಯಾತ್ಮ ಜ್ಞಾನವನ್ನು ನೀಡಿದರು. ಮತ್ತು ಅನೇಕ ರೀತಿಯಲ್ಲಿ 
ತಾವೇ ಅಪಾರ ಜ್ಞಾನವನ್ನು ಸಂಪಾದಿಸಿದರು. 
ಕಾಶಿಯಲ್ಲಿ-ಕೋತಿಯನ್ನು ವಿಮುಖವಾಗಿಸಿದ್ದು, ಆಳ್ವಾರಿನಲ್ಲಿ ಮಹಾ 
ರಾಜನಿಗೆ ಮೂರ್ತಿಪೂಜೆಯನ್ನು' ಹುದುಗಿರುವ ತತ್ವವನ್ನು ವಿವರಿಸಿದ್ದು, 
ಖೇತ್ರಿಯ ಮಹಾರಾಜ ಅಜಿತ್‌ ಸಿಂಗ್‌ರೊಡನೆ ಮಧುರ ಬಾಂಧವ್ಯವನ್ನು 
ಗಳಿಸಿದ್ದು, ಪವಹಾರಿ ಬಾಬಾ ಮತ್ತು ಇತರ ಅನೇಕ ಮಹಾತ [ರಿಗೆ ಅವರು 
ತೋರಿಸಿದ ಗೌರವ, ಅವರ ವಿವಿಧ ಅನುಭವಗಳು, ತಮ್ಮ ಗುರಿಯತ್ತ 
ಮುಂದುವರಿಯಲು ಪ್ರೇರಶಶಕ್ತಿಗಳಾಗಿ ಅವರ ಮನಸ್ಸನ್ನು ಸಮೃದ್ಧಿಗೊಳಿ 
ಸಿದುವು ಮತ್ತು ಭಾರತದ ಆಧ್ಯಾತ್ಮಿಕ ಸುಧಾರಣೆಗೆ ಕಾರಣವಾದುವು. 
ಕಲ್ಪತರು ಎನಿಸಿಕೊಂಡಿದ್ದ ಕೇರಳದ ಫಲವತ್ತಾದ ನೆಲವನ್ನು ದಾಟುತ್ತಾ 

ಈ ಸಂಚಾರಿ ಸಂನ್ಯಾಸಿ ಡಿಸೆಂಬರ್‌ 24/25 1892ರಂದು ಕನ್ಯಾಕುಮಾರಿ 
ಯನ್ನು ತಲುಪಿದರು. ದೇವಿಯ ಪೂಜೆ, ಪ್ರಾರ್ಥನೆಗಳಲ್ಲಿ ಭಾಗವಹಿಸಿ 
ಸಮುದ್ರವನ್ನು ಈಜಿ ದೇವಿ ಕನ್ಯಾಕುಮಾರಿಯ ಪಾದದ ಪವಿತ್ರತೆಯಿಂದ 
ಪುನೀತವಾಗಿರುವ ಶ್ರೀಪಾದ ಶಿಲೆಯನ್ನು ಸೇರಿದರು. ಆಕೆ ಸಾಕ್ಟಾತ್‌ 
ಶಿವನೇ ತನ್ನ ಪತಿಯಾಗಬೇಕೆಂದು ಅಲ್ಲಿ ತಪಸ್ಸು ಮಾಡಿದಳೆಂದು ಐತಿಹ್ಯ 

ವಿದೆ, ಇಂದು ಆ ಗತಕಾಲವನ್ನು ನೆನೆದುಕೊಂಡಾಗ ತಾಯಿಯು ನಿಜಕ್ಕೂ 
ಅದೇ ಕಾರಣಕ್ಕಾಗಿ ತಪಸ್ಸು ಮಾಡಿರಬಹುದೇ ಅಥವಾ ಭಾರತದಲ್ಲಿ 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ಹೊಸ ಜಾಗೃತಿ ಉಂಟಾಗಲಿ ಎಂದು ಹಾರೈಸಿ ತಪಸ್ಸು ಮಾಡಿರಬಹುದೇ 
ಎಂಬ ಸಂಶಯ ಮೂಡುತ್ತದೆ. ಭಾರತದ ನವ ಜಾಗೃತಿಗಾಗಿ ದೇಶಭಕ್ತ 
ನಾಗಿದ್ದ ಈ ಶ್ರೇಷ್ಠ ಸಂನ್ಯಾಸಿ ಆಕೆಯ ಪಾದ ಸನ್ನಿಧಿಯಲ್ಲಿ ತನ್ನನ್ನು ತಾನೇ 
ಸಮರ್ಪಿಸಿಕೊಂಡು ತಪಸ್ಸು ಮಾಡಿದರು ಮತ್ತು ಈ ತಪಸ್ಸೇ ಅವರ 
ಕಾರ್ಯಕ್ಷೇತ್ರದಲ್ಲಿನ ಮೊದಲ ಹೆಜ್ಜೆಯಾಯಿತು. 
I ಧ್ಯಾನ ಅತ್ಯಮೋಫವಾದುದಾಗಿತ್ತು. ಕೀರ್ತಿವೆತ್ತ ಭಾರತದ ಗತ 
ವೈಭವಗಳು, ಅವನತಿಗಿಳಿಯುತ್ತಿರುವ ಇಂದಿನ ದುಸ್ಥಿತಿ ಮತ್ತು ಇಡಿಯ 
ಪ್ರಪಂಚಕ್ಕೆ ಕಲಶ ಪ್ರಾಯವಾಗುವಂತಹ ಭಾರತದ ಭವಿಷ್ಯತ್‌ ಸ್ಥಿತಿ 
ಸ್ವಾಮೀಜಿಯವರ ಒಳಗಣ್ಣಿಗೆ ಸ್ಪಷ್ಟವಾಗಿ ಗೋಚರವಾಯಿತು. ಈ 
ಧ್ಯಾನದ ಸಮಯದಲ್ಲಿ ಮತ್ತು ಅನಂತರ ಅವರ ಎಲ್ಲಾ ಪ್ರಶ್ನೆಗಳಿಗೆ 
+ ಸಮರ್ಪಕವಾದ ಉತ್ತರ ಅವರಿಗೆ ದೊರೆಯಿತು. ಅವರ ಹುಡುಕಾಟ ' 
ಕೊನೆಗೊಂಡಿತು. . 
ಮಾತೃ ಭೂಮಿಗೆ ಮಾಡಬೇಕಾದ ಕೆಲಸ ಸ್ಪಷ್ಟವಾಗಿ ಅವರೆದುರು 
ಚಿತ್ರಿತವಾಯಿತು. ವ್ಯಾಪಿಸು, ಹರಡು, ವಿಸ್ತರಿಸು ಎಂಬ ಮಾತು ಅವರ 
ಕಿವಿಯಲ್ಲಿ ನಿನಾದಿಸುತ್ತಿದ್ದಂತೆ ಆಧ್ಯಾತ್ಮಿಕ ತತ್ವವನ್ನು ಹೊಂದಿಕೊಂಡು 
= ಮುಂದುವರಿಯಬೇಕು ಎಂಬುದು ಅವರಿಗೆ ಗೋಚರವಾಯಿತು. 
ಲ್ಲ ಸಂಶಯಗಳನ್ನು ಪರಿಹರಿಸಿಕೊಂಡು, ಮನಸ್ಸಿನಲ್ಲಿ ಅಗಾಧ 
ಶಕ್ತಿಯನ್ನು ತುಂಬಿಕೊಂಡು, ಹೊಸ ಚೈತನ್ಯವು ಅವರ ನರನಾಡಿಗಳಲ್ಲಿ 
ಪ್ರವಹಿಸುತ್ತಿರಲು ಅವರು ಜಗತ್ತನ್ನೇ ಗೆಲ್ಲಲು ಸಿದ್ಧರಾದರು. ಜಾಗ್ರತ 
ಭಾರತವು ಪ್ರಪಂಚಕ್ಕೆ ಪ್ರಕಾಶವನ್ನು ಬೀರುವಂತಹ ತನ್ನ ಮೊದಲ ಪ್ರಭಾವ 
ಯುತ ಕಿರಣವನ್ನು ಕಳುಹಿಸಲು ಸಿದ್ಧವಾಯಿತು. ಅಸಂಖ್ಯಾತ ಸ್ನೇಹಿತರು, 
ಆತ್ಮೀಯರು, ಜನಸಾಮಾನ್ಯರು.ಮತ್ತು ಮಹಾರಾಜರುಗಳು ಸೌಹಾರ್ದ 
ಯುತವಾಗಿ ಅವರಿಗೆ ಧನಸಹಾಯವನ್ನು ನೀಡಿದರು. ಶ್ರೀಮಾತೆ . 
ie ಪೂರ್ಣಾಶೀರ್ವಾದದೊಡನೆ, ಗುರು ರಾಮಕೃಷ್ಣರು 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 
A 


ಸಮುದ್ರವನ್ನು ಕ್ರವಿಸು ಎಂಬ ಸ್ಪಷ್ಟ ಮಾರ್ಗದರ್ಶನದೊಡನೆ ಸ್ವಾಮೀಜಿ 
ಯವರು 31, ಮೇ 1893ರಂದು ಮುಂಬಯಿಯನ್ನು ತೊರೆದು ಕಡಲಿನ 
ಮೂಲಕ ಚಿಕಾಗೋದ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಲು 
ಮುನ್ನಡೆದರು. 

ಸಮುದ್ರ ಪ್ರಯಾಣ ಆಹ್ಲಾದಕರವಾಗಿತ್ತು. ಭಾರತವು ಹಿಂದಿನ ದಿನ 
ಗಳಲ್ಲಿ ತನ್ನ ಆಧ್ಯಾತ್ಮಿಕ ಸತ್ಯಗಳಿಂದ ಅನೇಕ ಉತ್ತಮ ಭಾವನೆ, ವಿಜಾರ 
ಮತ್ತು ಸಂಸ್ಕೃತಿಗಳು ಅರಳಲು ಕಾರಣವಾದುವು ಎಂಬುದನ್ನು ಚೀನಾ . 
ಮತ್ತು ಜಪಾನ್‌ ದೇಶ ತೋರಿಸಿಕೊಟ್ಟಿತು. ಅಮೇರಿಕಕ್ಕೆ ತಲುಪಿದ ಮೇಲೆ | 
ಸಮ್ಮೇಳನದ ಮೊದಲು ಸ್ವಾಮೀಜಿಯವರು ಅನೇಕ ಕ್ಲೇಶಗಳನ್ನು 
ಅನುಭವಿಸಬೇಕಾಯಿತು. ಆದರೆ, ಅದೃಷ್ಟವಶಾತ್‌ ಪ್ರತಿಯೊಂದು 
ಬಾರಿಯೂ ಭಗವಂತನ ಅದೃಶ್ಯ ಶಕ್ತಿಯು ಅವರಿಗೆ ಮಾರ್ಗದರ್ಶನ 
ವನ್ನೂ, ಮುನ್ನಡೆಯಲು ಪ್ರೇರಣೆಯನ್ನೂ ನೀಡುತ್ತಿತ್ತು. 

ಪ್ರಪಂಚದ ಮತ ಧರ್ಮಗಳ ಚರಿತ್ರೆಯಲ್ಲಿಯೇ ಸ್ವಾಮೀಜಿಯವರು 
11, ಸೆಪ್ಟಂಬರ್‌, 1893ರಂದು ಸುವರ್ಣ ಅಕ್ಷರದಲ್ಲಿ ಒಂದು ಸುಂದರ 
ಪುಟವನ್ನು ಬರೆದರು ಅಮೇರಿಕ ಸಂಯುಕ್ತ ಸಂಸ್ಥಾನದ 400ನೇ ವಾರ್ಷಿಕ 
ದಿನಾಚರಣೆಯನ್ನು ಆಚರಿಸುವ ಸುಸಂದರ್ಭದಲ್ಲಿ ಎಲ್ಲಾ ಧರ್ಮಗಳಲ್ಲಿ 
ಒಂದು ರೀತಿಯ ಸಾಮರಸ್ಯವನ್ನು ತರಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಿದ 
ಕೆಲವು ಧಾರ್ಮಿಕ ಮುಖಂಡರ ಪ್ರಯತ್ನವಾಗಿ ಈ ಸರ್ವಧರ್ಮ ಸಮ್ಮೇಳ 
ನವು ಚಿಕಾಗೋದಲ್ಲಿ ಏರ್ಪಟ್ಟಿತು. ಪ್ರಪಂಚದ ಹೆಚ್ಚಿನ ಎಲ್ಲಾ ಮತ 
ಧರ್ಮಗಳ ಮುಖಂಡರು ತಮ್ಮ ಶ್ರದ್ಧೆ, ನಂಬಿಕೆ ಮತ್ತು ತಮ್ಮ ಧರ್ಮವೇ 
ಪ್ರಪಂಚದಲ್ಲೆಲ್ಲಾ ಅತ್ಯಂತ ಶ್ರೇಷ್ಠವಾದುದು ಎಂಬುದನ್ನು ಸಾಧಿಸಿ 
ತೋರಿಸಲು ಸಂಪೂರ್ಣ ತಯಾರಿಯೊಡನೆ ಬಂದು ಸಮ್ಮೇಳನದಲ್ಲಿ 
ಭಾಗವಹಿಸಿದ್ದರು. 11 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundatiorî,Kolkata. Digitization: eGangotri. 


ಇಂತಹ ಒಂದು ಸಭೆಗೆ ಸ್ವಾಮಿ ವಿವೇಕಾನಂದರು ಸನಾತನ ಧರ್ಮದ 
ಪ್ರತಿನಿಧಿಯಾಗಿ ಆಗಮಿಸಿದರು ಮತ್ತು ಎಲ್ಲಾ ಧಾರ್ಮಿಕ ಮುಖಂಡರು 
ಗಳಿಗಿಂತ ಸಂಪೂರ್ಣ ವ್ಯತಿರಿಕ್ತವಾಗಿ "ಅಮೇರಿಕದ ಸಹೋದರಿಯರೇ, 
ಸಹೋದರರೇ'' ಎಂದು ಪ್ರಾರಂಭಿಸಿದರು. ಅವರ ಈ ಮೊದಲ ಮಾತಿನ 
ಪ್ರಾಮಾಣಿಕತೆಯೇ ಅಲ್ಲಿ ನೆರೆದ ಎಲ್ಲಾ ಸಭಿಕರಲ್ಲಿ ಒಂದು ಮಧುರ 
ಭಾವನೆಯನ್ನು ಉತ್ತೇಜನಗೊಳಿಸಿ, ಎಲ್ಲರೂ ಒಂದೇ ಎಂಬ ಅನುಭವ 
ವನ್ನು ಉದ್ದೀಪನಗೊಳಿಸಿ ಸಾಮರಸ್ಯದ ಬೀಜವನ್ನು ಸ್ಪಷ್ಟವಾಗಿ ಬಿತ್ತಿದಂ 
ತಾಯಿತು. ಸಹಜವಾಗಿಯೇ, ಭಾಷಣಕಾರನ ಯಥಾರ್ಥಕಶೀಲತೆ, 
ಅಗಾಧವಾದ ಜ್ಞಾನ ಸಂಪತ್ತು, ವಿಶೇಷವಾದ ದೂರದೃಷ್ಟಿ, ಆಳವಾದ 
ಅನುಭವದಿಂದಾಗಿ ಅವರ ಮಾತುಗಳಲ್ಲಿ ವ್ಯಕ್ತವಾಗುತ್ತಿದ್ದ ಪ್ರಬುದ್ಧತೆ 
: ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಮಿನುಗುವ ಕಣ್ಣುಗಳಿಂದೊಡಗೂಡಿದ 
ಸುಂದರವಾದ ಆ ಭವ್ಯ ವ್ಯಕ್ತಿತ್ವ ಮತ್ತು ಇಂಪಾದ ಸಂಗೀತದಂತಿದ್ದ ಆ 
ಸುಸ್ಟರ, ಆ ಸ್ವರ ವಿನ್ಯಾಸ ಎಲ್ಲವೂ ಒಂದಾಗಿ ಸ್ವಾಮಿ ವಿವೇಕಾನಂದರು ಆ 
ಸಮ್ಮೇಳನದ ಕೇಂದ್ರ ವ್ಯಕ್ತಿಯಾಗಿ ಶೋಭಿಸಿದರು. ಬಹುಬೇಗನೆ ಅವರು 
ಧರ್ಮ ಸಮ್ಮೇಳನದಲ್ಲಿ ನೆರೆದಿದ್ದ ಪ್ರತಿಯೊಬ್ಬ ವ್ಯಕ್ತಿಯ ಮೇಲೂ, ಸಹೃ 
ದಯಿಗಳಾಗಿದ್ದ ನೂರಾರು ಅಮೇರಿಕನ್ನರ ಮೇಲೂ, - ಅನಂತರ 
ಯೂರೋಪ್‌ ಮತ್ತು ಇಂಗ್ಲೆಂಡಿನ ಅಸಂಖ್ಯಾತ ಜನರ ಮೇಲೂ ತಮ್ಮ 
ಪ್ರಭಾವವನ್ನು ಬೀರಿ ಅವರೆಲ್ಲರ ಹೃದಯದಲ್ಲಿ ಒಂದು ಗಣ್ಯ ಸ್ಥಾನವನ್ನು 
ಗಳಿಸಿಕೊಂಡರು. ‘ 
ಆಧುನಿಕ ಕಾಲದಲ್ಲಿ ಸ್ವಾಮಿ ವಿವೇಕಾನಂದರು ಪ್ರಪ್ರಥಮವಾಗಿ 
ಪಾಶ್ಚಾತ್ಯ ವೇದಿಕೆಯ ಮೇಲೆ ನಿಂತು ವೇದಾಂತದ ಅಖಂಡ, ಶಾಶ್ವತ 
ಸತ್ಯಗಳನ್ನು ಫಂಟಾಘೋಷವಾಗಿ ಘೋಷಿಸಿದರು. ಮತ್ತು ಪಾಶ್ಚಾತ್ಯರು ಈ 
ವೇದಾಂತ ತತ್ವಗಳ ಬಗ್ಗೆ ವಿಚಾರ ಮಾಡಲು ಕಾರಣರಾದರು. ಸಾರ್ವತ್ರಿಕ, 
ವಿಶ್ವವ್ಯಾಪಿ ಭಾವನೆಗಳನ್ನು ಒಳಗೊಂಡ ಅವರ ದೃಢವಾದ ಘೋಷಣೆ 


20 Bhagavad Ramanuja National Research Institute, Melukote Collection. 


Funding; Tattva Heritage Foundation,Kolkata. Digitization: eGangotri. 
ಗಳಿಂದಾಗಿ “ಸಾರ್ವತ್ರಿಕ ಸಹೋದರತ್ವ'' ಭಾವನೆಯು ಎಲ್ಲೆಲ್ಲೂ ಹಬ್ಬಿ ' 
ಕೊಂಡು ನೂರಾರು ಸಂಖ್ಯೆಯಲ್ಲಿ ಜನರು ಆ ಉದಾರ ಭಾವನೆಯ 
ಸುಳಿಯ ಆಕರ್ಷಣೆಗೆ ಸಿಲುಕಿಕೊಂಡರು ಸ್ವಾಮೀಜಿಯವರ ಮಾತು 
ಗಳಿಂದಾಗಿ ಪಾಶ್ಚಾತ್ಯ ಜನತೆಗೆ ಭಾರತ ಮತ್ತು ಅದರ ಸಮಸ್ಯೆಗಳ ಅರಿವು 
ಉಂಟಾಯಿತು ಮತ್ತು ಸ್ನೇಹ, ಸೌಹಾರ್ದ ಮತ್ತು ಸಹಾನುಭೂತಿಗಳ 
ಒಂದು ಪ್ರವಾಹವೇ ಭಾರತದ ಜನತೆಯತ್ತ ಧಾವಿಸಿ ಬಂತು. ಈ ಘಟನೆ 
ಯಿಂದಾಗಿ ಭಾರತಕ್ಕೆ ಇಡೀ ಪ್ರಪಂಚದಲ್ಲಿಯೇ ಒಂದು ಹೊಸ ಗೌರವ 
ಸ್ಥಾನ ಪ್ರಾಪ್ತವಾಯಿತು. ನಮ್ಮ ದೇಶದ ಜನ ಪುರಾತನ ಮೌಲ್ಯಗಳ ಬಗ್ಗೆ 
ಎಚ್ಚತ್ತುಕೊಂಡರು. ನಮ್ಮ ರಾಷ್ಟ್ರೀಯತೆಯ ಅಮೋಘ ಶಕ್ತಿಯನ್ನು ಜನ 
ಸ್ವಲ್ಪ ಸ್ವಲ್ಪವಾಗಿ ಗ್ರಹಿಸಿಕೊಳ್ಳಲು ಪ್ರಾರಂಭಿಸಿದರು ಮತ್ತು ಸ್ವಾತಂತ್ರ್ಯ 
ಸಮರಕ್ಕೆ ಭದ್ರವಾದ ಅಡಿಪಾಯವು ಈ ಘಟನೆಯಿಂದ ಹಾಕಲ್ಪಟ್ಟಿತು. 

ಪ್ರತ್ಯೇಕ ಅಸ್ತಿತ್ವವನ್ನು ಬೆಳೆಸಿಕೊಂಡು ಒಂಟಿಯಾಗಿದ್ದ ಭಾರತವನ್ನು 
ಸ್ವಾಮಿ ವಿವೇಕಾನಂದರು ಬಹಿರ್ಮುಖಗೊಳಿಸಿದರು. ಭಾರತವೆಂಬ 
ಸೋರುವ ದೋಣಿಯನ್ನು ಸರಿಗೊಳಿಸಿ ಅಂತರಾಷ್ಟ್ರೀಯವೆಂಬ ನದಿಯಲ್ಲಿ 
ತೇಲಿ ಬಿಟ್ಟರು. ಸನಾತನ ಧರ್ಮವನ್ನು ವೈಜ್ಞಾನಿಕ ಒರೆಗಲ್ಲಿಗೆ ಹಚ್ಚಿ 
ಅದನ್ನು ಆಧುನಿಕತೆ ಎಂಬ ಹೊನಲು ಬೆಳಕಿನ ಎದುರು ನಿಲ್ಲಿಸಿ, ಭಾರತದ 
ವ್ಯಕ್ತಿತ್ವವು ಹೊರ ಹೊದಿಕೆ ಅಥವಾ ಬೆಳಕು, ಶಾಖಕ್ಕೆ ಕರಗುವಂತಹ ಬಾಹ್ಯ 
ಲೇಪನದಿಂದ ಕೂಡಿಲ್ಲ ಅದು ಸತ್ಯಸ್ಯ ಸತ್ಯ, ಚೊಕ್ಕ ಚಿನ್ನ, ಉದಾತ್ತತೆ 
ಮತ್ತು ಅತ್ಯುತ್ಯೃಷ್ಠವಾದ ಉಜ್ಜಲ ತೇಜಸ್ಸು ಎಂದು ಭಾರತದ ಭವ್ಯತೆ 
ಯನ್ನು ಇಡಿಯ ಪ್ರಪಂಚಕ್ಕೆ ತನ್ನ ಅಪೂರ್ವವಾದ ವಾಕ್‌ ಶೈಲಿಯಿಂದ 
ಮನದಟ್ಟು ಮಾಡಿ ಕೊಟ್ಟರು. 
ಯಾವ ಪ್ರಶ್ನೆಯು ಸ್ವಾಮೀಜಿಯವರನ್ನು ಭೂತ ಮತ್ತು 
ವರ್ತಮಾನಕಾಲ, ನಂಬಿಕೆ ಮತ್ತು ವಿಚಾರ ಪೂರ್ಣವಾದ ನಿರೂಪಣೆ, 
ಆಧ್ಯಾತ್ಮಿಕ ಮನೋಭಾವ ಮತ್ತು ಸಾ ಕೊಂಡಿಯನ್ನು ದ 
CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGarlgottri. 


ವಂತೆ ಮಾಡಿತು? ಪ್ರಶ್ನೆ ಮತ್ತು ಉತ್ತರಗಳು ಇಲ್ಲಿ ಸತ್ಯದಷ್ಟೇ ಸರಳ 
ವಾಗಿವೆ. ವಿಜ್ಞಾನವೆಂದರೇನು? ಏಕತೆ ಅಥವಾ ಅಖಂಡತೆಯನ್ನು ಹುಡು 
ಕಲು ಪ್ರಯತ್ನಿಸುವುದು. ವೈಜ್ಞಾನಿಕ ವಿಚಾರಗಳನ್ನು ಪ್ರತಿಪಾದಿಸುತ್ತಾ 
ಧರ್ಮವನ್ನು ನಿರ್ಲಕ್ಷಿಸುವವರನ್ನು ಸ್ವಾಮೀಜಿ ತಮ್ಮ ವೈಜ್ಞಾನಿಕ ವಿಚಾರ 
ಧಾರೆಯಿಂದಲೇ ಮೌನವಾಗಿಸಿದರು. ವಿಜ್ಞಾನವು ಸಹ ಅದೇ ಸತ್ಯ ಅದೇ 
ಏಕತೆಯನ್ನು ಸ್ಪಷ್ಟವಾಗಿ ಗುರುತಿಸಲು ' ಪ್ರಯತ್ನಿಸುತ್ತದೆ. ಆದರೆ, 
ಹುಡುಕುವ ದಾರಿಗಳು ಬೇರೆ ಬೇರೆಯಾಗಿವೆ. ಧರ್ಮವು ಏಕತೆಯನ್ನು 
ಮಾನವನ ಸೂಕ್ಷ್ಮವಾದ ಅಂತರಂಗದಲ್ಲಿ ಹುಡುಕುತ್ತದೆ. ವ 
ಬಾಹ್ಯ ಪ್ರಪಂಚದ ರಹಸ್ಯ ನ್ನು ಭೇದಿಸಲು ತನ್ನ ಶಕ್ತಿಯನ್ನು ಕೇಂದ್ರೀಕರಿ 
ಸುತ್ತದೆ. ಈ ಮೂಲಭೂತ ತತ್ವವನ್ನು ಸಮರ್ಪಕವಾಗಿ ಅರಿತುಕೊಂಡರೆ 
ಜೀವ ಎಂಬ ವಿಜ್ಞಾನವನ್ನು ಮಾನವನು ಗ್ರಹಿಸಲು ಸಮರ್ಥನಾಗುತ್ತಾನೆ. 
ಪಾಶ್ಚಾತ್ಯ ದೇಶದಲ್ಲಿ ಮತ್ತು ಭಾರತದಲ್ಲಿ ಕೇವಲ ಒಂಬತ್ತು ವರ್ಷ 
ಗಳಲ್ಲಿ ಸ್ವಾಮಿ ವಿವೇಕಾನಂದರು ತನ್ನ ಬೋಧನೆಯ ಮೂಲಕ ಜನರ 
ಯೋಜನಾ ದಿಕ್ಕನ್ನೇ ಬದಲಾಯಿಸಿದರು. ಕೂಪ ಮಂಡೂಕದಂತಿದ್ದ 
ಸಾವಿರಾರು ಜನರಿಗೆ ಅಪಾರ ಸ್ಪೂರ್ತಿಯನ್ನು ತುಂಬಿ ಅವರೆಲ್ಲ ಅರ್ಥ 
ಪೂರ್ಣವಾದ ಜೀವನ ನಡೆಸಲು ನೆರವಾದರು. ವಿಜ್ಞಾನ ಮತ್ತು ಆಧ್ಯಾತ್ಮಿ 
ಕತೆ, ನಂಬಿಕೆ ಮತ್ತು ವಿಚಾರ, ಜ್ಞಾನ ಮತ್ತು ಕರ್ಮಗಳ ಅಪೂರ್ವ 
ಸಾಮರಸ್ಯವನ್ನೂ ಭಾರತದ ಸಂಸ್ಕ ತಿಯನ್ನೂ ಬಿ ನ 
ಜನರಿಗೆ ತಿಳಿಯಪಡಿಸಿದರು. ಪರಸ್ಪರ SEA ಮತ್ತು ಡು 
ಕ°ೀಡುಮಾಡುವಂತಹ ಭಾವನೆಗಳನ್ನು ಸಮಂಜಸವಾಗಿ ಒಟ್ಟುಗೂಡಿಸಿ, 
ತಮ್ಮ ವ್ಯಕ್ತಿತ್ವದಲ್ಲೇ ಅದನ್ನು ಅಳವಡಿಸಿ ತೋರಿಸಿ, ಭವ್ಯ ಮಾನವತೆ ಎಂಬ 
ಶಬ್ದಕ್ಕೆ ಸ್ಪಷ್ಟ ಅರ್ಥವನ್ನು ಕೊಟ್ಟು, ಅದರಿಂದ ಸಹೋದರತ್ವ, ಸಹನ 
14 ಹಾಡಿಯ ಸ್ವೀಕಾರ ಎಂಬ ನೂತನ ಸುಗಂಧವು ಹೊರಹೊಮ್ಮುವಂತೆ 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 
ತನ್ನ ಗುರುಗಳಿಂದ ಪಡೆದಿದ್ದ ಅಗಾಧವಾದ ವೇದಾಂತ ಜ್ಞಾನ ಮತ್ತು | 
ಗಾಢವಾದ ಮಾನವೀಯತೆ ಮತ್ತು ತನ್ನ ತರ್ಕಬದ್ಧವಾದ ವೈಜ್ಞಾನಿಕ | 
ತೀಕ್ಷ್ಣಬುದ್ಧಿ ಇವೆಲ್ಲದರ ಸಮರಸವಾದ ಪ್ರಯೋಗಿಕ ವೇದಾಂತ ಎಂಬ 
ಹೊಸ ಒಂದು ಉದಾತ್ತವಾದ ವಿಚಾರಧಾರೆಯನ್ನು ಸ್ವಾಮೀಜಿ ಅಳವಡಿಸಿ 
ಕೊಂಡರು. ""ಕಾಯಕವೇ ಕೈಲಾಸ'' ಎಂಬ ಅವರ ಸರಳವಾದ "ಸಮೀ 
ಕರಣವು ಕರ್ಮಯೋಗ ಮತ್ತು ಜ್ಞಾನಯೋಗಗಳ ಸಂಯೋಜನೆಯಾಗಿ 
ಬಾಹ್ಯದಲ್ಲಿ ಕಾರ್ಯ ಚಟುವಟಿಕೆಯನ್ನೂ ಅಂತರಂಗದಲ್ಲಿ ಧ್ಯಾನವನ್ನೂ 
ಒಳಗೊಂಡಿದೆ. ಸ್ವಾಮೀಜಿಯವರ ಇಡಿಯ ಜೀವನವೇ ಮಾನವನನ್ನು 
ದೈವತ್ನಕ್ಕೇರಿಸುವ ಜೀವಂತ ವಿವರಣೆಯಿಂದ ಕೂಡಿದ ಸ್ಪಷ್ಟ ನಿರೂಪಣೆ 
ಯಾಗಿತ್ತು. i 
ಅತ್ಯಂತ ಫನತೆವೆತ್ತ ದೇಶ ಭಕ್ತ, ಶ್ರೇಷ್ಠ ಮಹಾತ್ಮರಾದ ಈ ರಾಜ 
ಯೋಗ್ಯ ಮಹಾ ಪುರುಷರಿಗೆ ನಾವೀಗ ಗೌರವವನ್ನು ಅರ್ಪಿಸಬೇಕಾಗಿದೆ. 
ಸಿಂಹದ ಧೈರ್ಯವನ್ನು ಹೊಂದಿದ್ದ ಅವರ ಹೃದಯ ಕುಸುಮದಷ್ಟೆ 
ಮೃದುವಾಗಿತ್ತು. ಅವರಿಗೆ ನಾವು ಗೌರವವನ್ನು ನೀಡಿದರೆ ಶ್ರೇಷ್ಠವಾದ, 
ಸುಂದರವಾದ ಮತ್ತು ಪ್ರಖ್ಯಾತವಾದ ಭಾರತೀಯ ಸಂಸ್ಕೃತಿಗೆ ಗೌರವ 
ವನ್ನು ಕೊಟ್ಟಂತಾಗುತ್ತದೆ. ಏಕೆಂದರೆ ಇಡಿಯ ಭಾರತೀಯ ಸಂಸ್ಕೃತಿಯೇ 
ಅವರಲ್ಲಿ ಅಡಕವಾಗಿತ್ತು. ಅಂತಹ ಬಹು ಮುಖವನ್ನು ಹೊಂದಿದ್ದ ಭವ್ಯ 
ವ್ಯಕ್ತಿತ್ವ ಅವರದಾಗಿತ್ತು. ಭಾರತದ ಸಂಸ್ಕೃತಿಯ ಸಂಕ್ಷಿಪ್ತ ನಿರೂಪಣೆ ಎಷ್ಟು 
ಅಸಮಂಜಸವೋ, ಸ್ವಾಮೀಜಿಯವರನ್ನು ಸಂಕ್ಷಿಪ್ತವಾಗಿ ವಿವರಿಸುವುದು 
ಅಷ್ಟೇ ಅಸಮಂಜಸ. ಮಾನವ ಪ್ರಯತ್ನದಲ್ಲಿ ಸಾಧ್ಯವಾಗುವ ಶ್ಲಾಘನೀಯ 
ವಾದ, ಶಕ್ತಿಯುತಪಾದ ಮತ್ತು ಸುಂದರವಾದ ಎಲ್ಲಾ ಕ್ಷೇತ್ರಗಳಲ್ಲಿ ತೋರಿ 
ಬರುವ ಚೈತನ್ಯದ ಕಿಡಿಯನ್ನು ನಾವು ಅವರಲ್ಲಿ ಗುರುತಿಸಬಹುದು. ಈ 
ಎಲ್ಲವಕ್ಕೂ ಅವರು ಅತೀತರಾಗಿದ್ದರು. ಅವರು ಅತ್ಯಂತ ಶ್ರೇಷ್ಠ ಮಟ್ಟದ 
ಸಂಗೀತಗಾರರಾಗಿದ್ದರು. ತುಂಬಿದ ಸಭೆಯನ್ನು ಎಷ್ಟು ಹೊತ್ತು Sa 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ದರೂ ತನ್ನ ಅಲೌಕಿಕ ವಾಕ್‌ ಶಕ್ತಿಯಿಂದ ಸ್ತಬ್ಧಗೊಳಿಸುತ್ತಿದ್ದರು. ನಿಜವಾದ 
ಶಿಷ್ಯ, ಶ್ರೇಷ್ಠಗುರು, ಉತ್ತಮ ಸ್ನೇಹಿತ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ 
ಪರಿಪೂರ್ಣ ಮಾನವೀಯತೆ ಅವರಲ್ಲಿತ್ತು. ಇನ್ನೊಬ್ಬರು ತೊಂದರೆ 
ಯನ್ನು ಅನುಭವಿಸುತ್ತಿದ್ದಾರೆ ಎಂಬ ಯೋಚನೆಯೇ ಅವರ ಕಣ್ಣಲ್ಲಿ 
ನೀರುತರಿಸುತ್ತಿತ್ತು. 
ಸ್ವಾಮೀಜಿಯವರ ಸತ್ಯದ ಕುರಿತಾದ ಸಾರ್ವತ್ರಿಕ ಅಭಿಪ್ರಾಯಗಳು , 
ಸಂಪ್ರದಾಯ ಪ್ರಿಯರಾದ ಪೌರ್ವಾತ್ಯರನ್ನೂ ಔದ್ಯೋಗಿಕವಾಗಿ ಮುಂದು | 
ವರಿದ ಪಾಶ್ಚಾತ್ಯರನ್ನು ಸಮ ಸಮವಾಗಿ ಆಕರ್ಷಿಸಿತ್ತು. ಅವರಲ್ಲಿ 
ಯಾವುದೇ ಮೂಢ ನಂಬಿಕೆಗಾಗಲೀ, ತನ್ನ ಅಭಿಪ್ರಾಯವನ್ನು ಇತರರ 
ಮೇಲೆ ಹೇರುವ ಗುಣವಾಗಲೀ ಇರಲಿಲ್ಲ. ಅವರು ಸತ್ಯದಿಂದ ಮತ್ತು 
ಶೇವಲ ಸತ್ಯದಿಂದ ಮಾತ್ರವೇತೃಪ್ತರಾಗುತ್ತಿದ್ದರು. ಸತ್ಯದ ಕುರಿತಾದ ಅವರ 
ಹುಡುಕಾಟವೇ ಅವರನ್ನು ಶ್ರೇಷ್ಠ ಗುರುವಿನ ಬಳಿಗೆ ಕರೆತಂದಿತ್ತು ಮತ್ತು 
ಎಲ್ಲಾ ಮತ ಧರ್ಮಗಳ ತತ್ವಗಳನ್ನು ಅವರು ಒಪ್ಪುವಂತೆಯೂ ಅದ 
ರಲ್ಲಿಯ ಸತ್ಯವನ್ನು ಅವರು ಮೆಚ್ಚುವಂತೆಯೂ ಮಾಡಿತ್ತು ಮತ್ತು - 
ವೇದಾಂತದ ನಿರ್ಮಲವಾದ ಪವಿತ್ರತೆಯನ್ನು ತನ್ನ ಫನ ಗಾಂಭೀರ್ಯ" 
ದೊಡನೆ ಸಾರ್ವತ್ರಿಕವಾಗಿ ಅನ್ಹಯವಾಗಲು ನೆರವಾಗಿತ್ತು ಮತ್ತು ಸತ್ಯದ 
ಬಗೆಗಿನ ಅವರ ನಿಶ್ಚಲವಾದ ಶ್ರದ್ಧೆಯು ಹಿಂದೂ ಧರ್ಮದಲ್ಲಿದ್ದ ಮೂಢ 
ನಂಬಿಕೆಗಳ ಪದರಗಳಿಂದ ಅವರು ದೂರವಿರುವಂತೆ ಮಾಡಿತ್ತು ಆದರೆ ತನ್ನ { 
ದುರ್ಬಲತೆಗೆ ತಾನೇ ಶರಣಾಗುವ, ಆತ್ಮ ವಿಶ್ವಾಸ ಇಲ್ಲದಿರುವ ಮತ್ತು 
ಮನಸ್ಸಿನಲ್ಲಿ ಹೆದರಿಕೆ ತುಂಬಿರುವ ಜನರ ವರ್ತನೆ ಅವರಲ್ಲಿ ಜಿಗುಪ್ಗೆಯನ್ನು | 
ಹುಟ್ಟಿಸುತ್ತಿತ್ತು. ಜನರಲ್ಲಿ ಆತ್ಮಶಕ್ತಿ ಕಡಿಮೆಯಾಗಲು ಕಾರಣವನ್ನು 
ಅವರು ಗುರುತಿಸಿದ್ದರು ಮತ್ತು ತನ್ನ ದೇಶ ಬಾಂಧವರಿಗೆ ಹೆದರಿಕೆಯನ್ನು 
ಹೊಡೆದೋಡಿಸಿ, ಅಂತರಂಗದಲ್ಲಿ ದೈವೀ ಪ್ರಭಾವವನ್ನು ಪ್ರಕಾಶ 
ಗೊಳೆಸಲು ಪ್ರೇರೇಪಣೆ ನೀಡುತ್ತಿದ್ದರು. ಪ್ರತಿಯೊಂದು ಆತ್ಮದ 
೧೦0% ೫45 Ramanuja Nationar Research Institute, Melukote Collection 


pr “SEE 


Funding: Tattva Heritage Foundation,Kolkata. Digitization: eGangotri. 


ಲ್ಲಿಯೂ ದಿವ್ಯತೆಯು ಹುದುಗಿದೆ ಎಂಬಮಾತು ಅವರಿಗೆ ಕೇವಲ ಶಬ್ದಗಳ 
ಪ್ರತಿಪಾದನೆ ' ಆಗಿರಲಿಲ್ಲ. ಅದು ಅವರಿಗೆ ಪ್ರತ್ಯಕ್ಷ ಸತ್ಯವಾಗಿತ್ತು ಮತ್ತು 
ಜೀವನದ ಪ್ರತಿ ಫಳಿಗೆಯಲ್ಲೂ ಅವರು ಆ ಮಾತಿಗೆ ಸರಿಯಾಗಿ ಜೀವಿ 
ಸುತ್ತಿದ್ದರು. . i 

ತನ್ನ ದೇಶ ಬಾಂಧವರ ತೊಂದರೆಗಳು, ಅವರ ಬಡತನ ಮತ್ತು ತೊಳ 
ಲಾಟಗಳು ಅವರನ್ನು ಬಹಳ ನೋವಿಗೀಡುಮಾಡಿತ್ತು. ತನ್ನ ಶಿಷ್ಕರಿಗೆ 
ಅವರು ಮೊದಲು ಬಡವರಿಗೆ ಆಹಾರವನ್ನು ಕೊಡಿ, ಅನಂತರ ವೇದಾಂತ 
ವನ್ನು ಬೋಧಿಸಿ ಎಂದು ಹೇಳಿದ್ದರು. ಭಾರತದ ಸಂನ್ಯಾಸಿಗಳ ಪರಂಪರೆ 
ಯಲ್ಲಿ ಬಂದಿರುವ ಮುಕ್ತಿಯನ್ನು ಹೊಂದುವ ಅವರ ಆಸೆಯನ್ನು 
ದೂರದಲ್ಲಿಟ್ಟು ತ್ಯಾಗ ಮತ್ತು ಸೇವೆಯನ್ನೇ ತಮ್ಮ ಗುರಿಯಾಗಿಟ್ಟು 
ಕೊಳ್ಳುವ ಸಂನ್ಯಾಸಿಗಳ ಹೊಸ ಪರಂಪರೆಯನ್ನೇ ಸ್ವಾಮೀಜಿ ಸ್ಥಾಪಿಸಿದರು. 
ಇಲ್ಲಿ ಬಡವರ ಸೇವೆಯೇ ಭಗವಂತನ ಪೂಜೆ ಎಂಬ ಹೊಸ ತತ್ವವು 
ರೂಢಿಯಲ್ಲಿದೆ. ಈ ಹೊಸ ವಿಚಾರ ಧಾರೆಯು ಸಂನ್ಯಾಸಿಗಳ ಮನೋಭಾ 
ವನೆಯಲ್ಲಿ ನೂತನ ಕ್ರಾಂತಿಯನ್ನು ಉಂಟು ಮಾಡಿ ಸೇವೆಯನ್ನು ಆದರ್ಶ 
ವಾಗಿಟ್ಟುಕೊಂಡು ಈ ಮೂಲಕ ಬಡವರ ಮತ್ತು ತೊಂದರೆಗೊಳಗಾದ 
ಒಳಿತಿಗಾಗಿ ತನ್ನ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸುತ್ತಿದೆ. ರಾಮಕೃಷ್ಣ 
ವಿಶನ್‌ ಮತ್ತು ರಾಮಕೃಷ್ಣ ಮಠವು ಸ್ವಾಮೀಜಿಯವರ ಮಾನವ 
ಪ್ರೇಮಕ್ಕೆ ಒಂದು ಜೀವಂತ ಸಾಕ್ಷಿಯಾಗಿದೆ. ' 


ಸ್ವಾಮೀಜಿಯವರ ಬೋಧನೆಗಳು 
ಸ್ವಾಮೀಜಿಯವರ ಬೋಧನೆಯ ತಿರುಳೇನು? ವರ್ಷಾಂತರಗಳಿಂದ 
ಅಲಸಿಗಳೂ, ಉದಾಸೀನರೂ, ಅನಾಸಕ್ತರೂ, ಜಸರೂ ಆಗಿ ಮಬ್ಬು 
ಕವಿದಂಶಿರುವ ಎಲ್ಲಾ ಜನರಿಗಾಗಿ, ಅದರಲ್ಲೂ ಮುಖ್ಯವಾಗಿ ಭಾರತೀ 
ಯರಿಗೆ ತಮ್ಮ ನಿದ್ದೆಯಿಂದ ಎಚ್ಚತ್ತು, ಪುರಾತನ ಕಾಲದಿಂದಲೇ ನಮ್ಮದು 


17 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ಎಂದು ನ್ಯಾಯವಾಗಿ ಸಿದ್ಧವಾಗಿರುವ ಅಂತರಂಗದ ಶಕ್ತಿಯನ್ನೂ ದೃವಿಕತೆ 
ಯನ್ನೂ ಗುರುತಿಸಲು ಹೇಳಿದರು. ಅಗಾಧವಾದ ಆತ್ಮಜ್ಞಾನ ಮತ್ತು 
ಅನುಭವವನ್ನು ಒಳಗೊಂಡಿರುವ ತತ್ವವನ್ನು ಜೀವನದಲ್ಲಿ ಅಳವಡಿಸಿ 
ಕೊಂಡು, ಅಲ್ಲಿ ತೀವ್ರವಾದ ಮಾನಸಿಕ ಚಟುವಟಿಕೆಯ ಮೂಲಕ ಆತ್ಮ 
ವಿಕಾಸವನ್ನು ಮಾಡಿಕೊಳ್ಳುತ್ತಾ, ಸತ್ಯವನ್ನು ಗ್ರಹಿಸಿಕೊಂಡು ನಿರಂತರವಾಗಿ 
ದೈಹಿಕ ಕೆಲಸಗಳನ್ನು ಕರ್ಮಫಲ ತ್ಕಾಗದ ಮೂಲಕ ಮಾಡುತ್ತಾ ಸಮಾ 
ಜಕ್ಕೆ ಉಪಯುಕ್ತವಾಗುವಂತೆ ನಡೆದುಕೊಳ್ಳುವ ವಿಧಾನವನ್ನು ಸ್ವಾಮೀಜಿ 
ವಿವರಿಸಿದರು. 
ಸ್ವಾಮೀಜಿಯವರು ಆಧ್ಯಾತ್ಮಿಕತೆಯೇ ಧರ್ಮದ ತಿರುಳಾಗಿರಬೇಕು 
ಎಂದು ವಿಶೇಷವಾಗಿ ಒತ್ತು ಕೊಟ್ಟು ಹೇಳಿದರು. ವ್ಯಕ್ತಿಯು ಆಧ್ಯಾತ್ಮಿಕ 
ವಾಗಿ ಮುಂದುವರಿದಂತೆಲ್ಲಾ ಅವನ ಭಾವನೆಗಳು ಇನ್ನೂ ಹೆಚ್ಚಾಗಿ 
ಸಾರ್ವತ್ರಿಕವಾಗುತ್ತವೆ. ಹಾಗಾದಾಗ ಮಾತ್ರ ಧರ್ಮವು ಯಾವುದೇ 
ವ್ಯಕ್ತಿಯ ಅಥವಾ ರಾಷ್ಟ್ರದ ಅಥವಾ ಪ್ರಪಂಚದ ಪ್ರಗತಿಗೆ ನೆರವಾಗುತ್ತದೆ. 
ಎಲ್ಲಾ ಧರ್ಮಗಳ ಸಾರವನ್ನು ಜೊತೆಯಾಗಿಸಿದ ಒಂದು ಸಾರ್ವತ್ರಿಕ 
ಧರ್ಮದ ಕನಸನ್ನು ಅವರು ಕಂಡರು. ಅದು ಮಾನವನ ವ್ಯಕ್ತಿತ್ವದ ವಿವಿಧ 
ಮುಖಗಳಾದ ಆಧ್ಯಾತ್ಮಿಕ್ಕ ಭಾವನಾತ್ಮಕ ಮತ್ತು ಅತೀಂದ್ರಿಯವಾದ 
ಎಲ್ಲಾ ಸಮಸ್ಯೆಗಳಿಗೆ ಸಮಾಧಾನವನ್ನೂ ಸಂಪೂರ್ಣ ತೃಪ್ತಿಯನ್ನೂ 
ಕೊಡುವಂತಿರಬೇಕು. ಇಂತಹ ಸಾಮರಸ್ಯದಿಂದ ಮಾನವನು ತನ್ನ ದಾರಿ 
ಯನ್ನು ಗುರುತಿಸಿಕೊಂಡಾಗ ಅವನಲ್ಲಿ ಆತ್ಮ ತ್ಯಾಗ್ಯ ಆತ್ಮ ಸಂಯಮ 
ಸಂಪೂರ್ಣ ಶರಣಾಗತಿ ಮತ್ತು ಆತ್ಮ "ಶೋಧನೆಯ ಗುಣಗಳು 
* ತುಂಬಿರುತ್ತವೆ. 
ಸ್ವಾಮೀಜಿಯವರ ಪ್ರಕಾರ ಜನಜೀವನ ಮತ್ತು ಜೀವನದ ಗುರಿ 
ಯಲ್ಲಿ ತ್ಯಾಗ ಮತ್ತು ಸೇವೆಗಳು ಬಹುಮುಖ್ಯ , ಪಾತ್ರವನ್ನು ವಹಿಸಬೇಕು. 
, ನೀನೆ ಆಗಿ ಮಾಡಿ ತೋರಿಸು ಎಂಬುದು ಅವರ ಧ್ಯೇಯ ಮಂತ್ರವಾಗಿತ್ತು. 


dè o. Bhagavad Romania National Research Institute, Melukote Collection. : 


Funding: Tattva Heritage Foundation,Kolkata. Digitization: eGangotri. 


ಮನುಷ್ಯನು ಮೊದಲು ತಾನು ಶಕ್ತಿಯುತನಾಗಬೇಕು. ಅನಂತರ ತನ್ನ 
ಸುತ್ತ ಮುತ್ತಲಿನವರನ್ನು ಶಕ್ತಿಯುತರಾಗಿಸಬೇಕು. ಹೀಗೆ ಅವರು 
ಪ್ರಗತಿಗೆ ಮಾನವನ ಸರ್ವತೋಮುಖ ಬೆಳವಣಿಗೆಯಾಗಬೇಕು ಎಂಬ 
ಸೂತ್ರವನ್ನು ಜನರಿಗೆ ಹೇಳಿ ಕೊಟ್ಟು ಒಂದು ನೂತನ ತತ್ವದ ಮುಖ್ಯ 
ಪ್ರವರ್ತಕರಾದರು. 
ಶ್ರೇಷ್ಠ ಮಟ್ಟದ ದೇಶಭಕ್ತರಾಗಿದ್ದ ಸ್ವಾಮೀಜಿ ತಾಯ್ನಾ| 
ಸ್ವರೂಪಿಣಿ ಮಾತೆ ಎಂದೇ Sk ಆಕೆಯ ti 
ಹೀನಸ್ಥಿತಿ ಅವರಿಗೆ ಅತ್ಯಂತ ಯಾತನೆಯನ್ನು ನೀಡುತ್ತಿತ್ತು. ಆಕೆಯ 
ಪುನರುಜ್ಜೀವನಕ್ಕಾಗಿ ಅವರು ಕಂಡುಕೊಂಡ ಏಕೈಕ ಮಂತ್ರವೇ "ಮಾಡಿ 
ತೋರಿಸು'' ಎಂಬುದಾಗಿತ್ತು. ಭಾರತ ಮಾತೆಯ ಅಖಂಡ 
ಮೊದಲಿನ ಸುಸ್ಥಿತಿಗೆ ತರಬೇಕಾದರೆ, ಸಾಮಾನ್ಯ ಮಾನವನು ಪರಂಪರೆ 
ಯಂದ ಬಂದಿರುವ ಉತ್ತಮ ಮೌಲ್ಯ ಮತ್ತು ಸಂಪ್ರದಾಯಗಳಲ್ಲಿ ಶ್ರದ್ಧೆ 
' ಯನ್ನು ತೋರಿ ಸಾರ್ವಕಾಲಿಕವಾದ ಆ ಸತ್ಯಗಳನ್ನು ಜೀವನದಲ್ಲಿ 
ಅಳವಡಿಸಿಕೊಳ್ಳಬೇಕು ಎಂದು ಅವರು ಕಂಡುಕೊಂಡರು. ಇದು ಕೇವಲ 
ರಾಷ್ಟ್ರೀಯ | ಸಮಸ್ಯೆಯಾಗಿರಲಿಲ್ಲ. ಬದಲಾಗಿ ಐತಿಹಾಹಿಕ ಅವಶ್ಯಕತೆ 
ಯಾಗಿತ್ತು. ಅತ್ಯಂತ ವೇಗವಾಗಿ ತಮ್ಮ ನಾಶಕ್ಕೆ ತಾವೇ ಮುನ್ನುಗ್ಗುತ್ತಿರುವ 
" ಮಾನವರಿಗೆ ಕೇವಲ ಭಾರತದಲ್ಲಿ ಮಾತ್ರ ಭರವಸೆ ಸಿಗ್ರುತ್ತದೆ ಎಂದು 
ಅವರು ನಂಬಿದ್ದರು. ಆದುದರಿಂದಲೇ ಅವರು ಸ್ಪೂರ್ತಿದಾಯಕವಾದ, 
ಕತೃತ್ವ ಶಕ್ತಿಯನ್ನು ಪ್ರೆರೇಪಿಸುವಂತಹ ವೇದ ಮತ್ತು ಉಪನಿಷತ್ತುಗಳ ತತ್ವ 
ಸ್ವರೂಪವಾದ ಸತ್ಯವನ್ನು ನಿತ್ಯ ಜೀವನಕ್ಕೆ ಅಳವಡಿಸಲು ಸಾಧ್ಯವಾಗುವಂತೆ 
ಅತ್ಯಂತ ಸರಳವಾದ ನಿಯಮಗಳ ರೂಪದಲ್ಲಿ ಮಾರ್ಪಡಿಸಿ ಸಾಮಾನ್ಯ 
ಜನರ ಮನೆ ಬಾಗಿಲಿನ ವರೆಗೂ ತಂದುಕೊಟ್ಟರು. 
ಈ ಪುನರುಜ್ಜೀವನದ ಅಥವಾ ಆಧ್ಯಾತ್ಮಿಕತೆಯ ಕಾರ್ಯಕ್ಕೆ ಪ್ರೇರಕ 
ಶಕ್ತಿಯಾಗಲು ಸ್ವಾಮೀಜಿ ತಮ್ಮ ಜೀವಿತ ಕಾಲದಲ್ಲಿಯೇ ಶ್ರೀ ರಾಮಕೃಷ್ಣ 19 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ಮಠವನ್ನು ಸ್ಥಾಪಿಸಿದರು. ಅವರ ಆಶಯದಂತೆ ಕೇವಲ ಸಂನ್ಯಾಸಿನಿಯರೇ 
ಇರುವ ಶ್ರೀ ಶಾರದಾ ಮಠವು ಮುಂದೊಂದು ದಿನ ಸ್ಥಾಪಿತವಾಯಿತು. 
““ಆತ್ಮಾನೋ ಮೋಕ್ಬಾರ್ಥಂ ಜಗತ್ತಿಥಾಯಚ'' ಎಂಬುದನ್ನು ಗುರಿಯಾ | 
ಗಿಟ್ಟುಕೊಂಡು ಶ್ರೀ ರಾಮಕೃಷ್ಣ ಮಿಶನ್‌ ತನ್ನ ಧ್ಯೇಯವನ್ನು ಸಾಧಿಸುತ್ತಿದೆ. 
ಸ್ವಾಮೀಜಿಯವರ ಕನಸು ಕೇವಲ ಇಲ್ಲಿಗೆ ಕೊನೆಗೊಳ್ಳಲಿಲ್ಲ. ಇಡಿಯ 
ರಾಷ್ಟ್ರದ ಜನತೆಯನ್ನು ವಿದ್ಯುತ್‌ ಪ್ರವಾಹಕ್ಕೆ ಒಳಪಡಿಸಿ, ಹುದುಗಿರುವ 
ಅವರ ಬೃಹತ್‌ ಶಕ್ತಿಯನ್ನು ಹೊರ ಹೊಮ್ಮಿಸಲು ಕೇವಲ ಕೆಲವು 
ಪುರುಷರು ಮತ್ತು ಸ್ತ್ರೀಯರು ಸಾಕಾಗುವುದಿಲ್ಲ. ಪವಿತ್ರತೆ ಮತ್ತು 
ಶ್ರದ್ಧೆಯ ತೇಜಸ್ಸಿನಿಂದ ಕೂಡಿರುವ, ಭಗವಂತನಲ್ಲಿ ನಿಶ್ಚಲವಾದ ನಂಬಿಕೆ 
ಯಿಂದ ಆವೃತವಾಗಿರುವ ಸಿಂಹದಷ್ಟೇ ಧೈರ್ಯಶಾಲಿಗಳಾಗಿರುವ 
ಬಡವರು, ದುಸ್ಥಿತಿಯಲ್ಲಿರುವವರು ಮತ್ತು ಕೆಳಗೆ ತುಳಿಯಲ್ಪಟ್ಟಿರುವವರಿ 
ಗಾಗಿ ಕರುಣೆ ಮತ್ತು ಅನುಕಂಪ ತೋರಿಸುವ ಲಕ್ಷಾಂತರ ಸ್ತ್ರೀ ಪುರುಷರು 
ಈ ಭೂಮಿಯಲ್ಲಿ ಸಂಚರಿಸುತ್ತಾ, ಜನರಿಗೆ ನೀತಿ ತತ್ವಗಳನ್ನು ಹೇಳುತ್ತಾ, 
ಸಹಾಯ ಹಸ್ತವನ್ನು ನೀಡುತ್ತಾ, ಸಾಮಾಜಿಕವಾಗಿ ಜನರನ್ನು ಮೇಲೆತ್ತಲು 
ಪ್ರಯತ್ನಿಸುತ್ತಾ ಸಮಾನತೆಯತ್ತ ಅವರನ್ನು ಕರೆತರಬೇಕು ಎಂದು 
ಸ್ವಾಮೀಜಿ ಆಶಿಸಿದರು. i 
1972ರಲ್ಲಿ ಶ್ರೀ ಏಕನಾಥ ರಾನಡೆಯವರ ಸ್ಫೂರ್ತಿಯುತ ನೇತೃತ್ವ 
ದಲ್ಲಿ ಸ್ವಾಮೀಜಿಯವರ ಕನಸು ಸ್ಪಷ್ಟವಾಗಿ ನನಸಾಯಿತು. ವಿವೇಕಾನಂದ 
ಶಿಲಾಸ್ಮಾರಕ ಸಮಿತಿಯು ಅಸ್ತಿತ್ವಕ್ಕೆ ಬಂದು ಜೀವಂತವಾದ ಕತೃತ್ವ ಶಕ್ತಿ 
ಯನ್ನು ಒಳಗೊಂಡಿರುವ ಒಂದು ಸ್ಮಾರಕವನ್ನು ಸ್ವಾಮೀಜಿಯವರ 
ಧ್ಯೇಯೋದ್ದೇಶಗಳನ್ನು ಸಂಸ್ಥಾಪಿಸುವ ಉದ್ದೇಶದಿಂದ ನೀಃಸ್ವಾರ್ಥ 
ಮನೋಭಾವದಿಂದ ಮುಂನದೆ ಬಂದ ಜೀವನ ವೃತ್ತಿಗಳ ಒಂದು ಸೇವಾ 
ಸಂಸ್ಥೆಯು ವಿವೇಕಾನಂದಕೇಂದ್ರ ಎಂಬ ಹೆಸರಿನಿಂದ ರೂಪುಗೊಂಡಿತು. 
ಅವರು ನಾಡಿನ ಉದ್ದಗಲಗಳನ್ನು ಸಂಚರಿಸಿ ಸ್ವಾಮೀಜಿಯವರ 


CC-0. Bhagavad Ramanuja National Research Institute, Melukote Collection. 


Funding: Tattva Heritage Foundation,Kolkata. Digitization: eGangotri. 


ಸ್ಫೂರ್ತಿಯುತವಾದ ಸಂದೇಶಗಳ ಮೂಲಕ ಜನರಿಗೆ ಹೊಸ ಪ್ರೇರೇಪಣೆ" 
ಯನ್ನು ಕೊಟ್ಟು ಜನಸೇವೆಯೇ ದೇವರ ಪೂಜೆಯಾಗಿರುವಂತಹ, 
ನೀಡುವವನು ಮತ್ತು ಪಡೆಯುವವನು -- ಇವರಿಬ್ಬರೂ ಪುನೀತರಾಗು 
ವಂತಹ ಹೊಸ ಸಮಾಜದ ನಿರ್ಮಾಣಕ್ಕೆ ಕಾರಣರಾದರು. - 
1973ರಿಂದ ಕನ್ಯಾಕುಮಾರಿಯ ವಿವೇಕಾನಂದಪುರಂನಲ್ಲಿರುವ 
ಪ್ರಧಾನ ಕಛೇರಿಯಿಂದ ವಿವೇಕಾನಂದ ಕೇಂದ್ರವು IE ಮನೋ 
ಭಾವದ ಅನೇಕ ಜೀವನ ವೃತ್ತಿಗಳನ್ನು ದೇಶದ ವಿವಿಧೆಡೆಗಳಿಗೆ ಕಳುಹಿಸಿ 
ಕೊಟ್ಟಿದೆ. ಅವರೆಲ್ಲರೂ ಈಗ ಕೇಂದ್ರದ ಕಾರ್ಯ ಚಟುವಟಿಕೆಗಳಾದ 
ವಿದ್ಯಾಭ್ಯಾಸ, ಗ್ರಾಮೀಣ ಅಭಿವೃದ್ಧಿ ಯೋಜನೆ, ಯೋಗ ಮತ್ತು ಯೋಗ 
ಚಿಕಿತ್ಸೆ ಇನ್ನೂ ಅನೇಕ ಸೇವಾ ಕಾರ್ಯಗಳಿಗೆ ತಮ್ಮನ್ನು ತಾವೇ ಸಮರ್ಪಿಸಿ | 
ಕೊಂಡಿದ್ದಾರೆ. j 
ಭಾರತೀಯರಿಗೆ ತಮ್ಮ ಆತ್ಮ ಗೌರವ, ರಾಷ್ಟ್ರೀಯ ಗೌರವ ಮತ್ತು 
ಗಾಂಭೀರ್ಯವನ್ನು ಮರುಕಳಿಸಿದ ಸ್ವಾಮೀಜಿಯವರ ಹೆಮ್ಮೆಯ ಸ್ಮಾರಕ | 
ಗಳಾಗಿ ಇಂದು ವಿವೇಕಾನಂದ ಶಿಲಾಸ್ಮಾರಕ ಮತ್ತು ವಿವೇಕಾನಂದ ಕೇಂದ್ರ 
ಗಳು ಭವ್ಯವಾಗಿ ಎದ್ದು ನಿಂತಿವೆ. ಸರಿಯಾದ ದಾರಿಯಲ್ಲಿ ಮುನ್ನಡೆಯುವ 
ಭರವಸೆ ನಮಗಿದ್ದರೂ ನಾವು ನಮ್ಮ ಗುರಿಯಿಂದ ಬಹಳ ದೂರ | 
ದಲ್ಲಿದ್ದೇವೆ. ಅವಕಾಶಗಳು ನಮ್ಮಮನೆಯ ಬಾಗಿಲನ್ನು ತಟ್ಟುತ್ತಿವೆ. ಕೆಲಸ, | 
ತ್ಯಾಗ ಮತ್ತು ಸೇವೆ ಮಾಡಲು ಇಂದು ಕಾಲವು ಪಕ್ವವಾಗಿದೆ. ಇಂದು | 
ವಿವೇಕಾನಂದ ಶಿಲಾಸ್ಮಾರಕವು ಆಧ್ಯಾತ್ಮಿಕ ಬೆಳಕನ್ನು ಬೀರುವ ದೀಪ ಸ್ತಂಭ | 
ವಾಗಿದೆ. ಮಾತ್ರವಲ್ಲ ಧರ್ಮ, ಕರ್ಮ, ಸೇವೆಗಳ ಚಕ್ರವಾಗಿ ಅಗಾಧ | 
ಶಕ್ತಿಯನ್ನು ಹೊಂದಿದೆ. 1892ರ ಕೊನೆಯ ದಿನಗಳಲ್ಲಿ ಸ್ವಾಮೀಜಿ I 
ಯವರು ಶ್ರೀಪಾದ ಶಿಲೆಯಲ್ಲಿ ಮಾಡಿದ ತಪಸ್ಸೇ ಈ ಚಕ್ರವನ್ನು ಮೊದಲು | 
ತಿರುಗಿಸಿತು. ' 


L 
CC-0. Bhagavad Ramanuja National Research Institute, Melukote ೦೦2000. 


Funding: Tattva Heritage Foundation,Kolkata. Digitization: eGangotri. 


ವಿವೇಕಾನಂದ ಕೇಂದ್ರ 

"ಕಾಯಕವೇ ಕೈಲಾಸ'' 

""ಜನಸೇವೆಯೇ, ಜನಾರ್ದನ ಸೇವೆ'' 

ಸ್ವಾಮೀಜಿಯವರ ಉದಾತ್ತ ಆದರ್ಶ ಧ್ಯೇಯಗಳಿಗೆ ಸ್ಪಷ್ಟ ಸಾಕಾರ ರೂಪವನ್ನು 
ಕೊಡಲು ವಿವೇಕಾನಂದ ಕೇಂದ್ರವು ತನ್ನನ್ನು ವಿವಿಧ ಕಾರ್ಯ ಚಟುವಟಿಕೆಗಳಲ್ಲಿ ತೊಡಗಿಸಿ 
ಕೊಂಡಿದೆ. ಸ್ವಾಮೀಜಿಯವರ ಸಂದೇಶವು ಅನೇಕ ಸಾಮಾಜಿಕ ಕ್ಷೇತ್ರಗಳಲ್ಲಿ ತನ್ನ 


ವಿದ್ಯಾಭ್ಯಾಸ ಕ 
ಅರುಣಾಚಲ ಪ್ರದೇಶದ ಹಳ್ಳಿಗಳ ಬುಡಕಟ್ಟಿನ ಮಕ್ಕಳಿಗಾಗಿ 14 ವಸತಿ ಶಾಲೆಗಳನ್ನು 
ಕೇಂದ್ರವು ಪ್ರಾರಂಭಿಸಿದೆ, ರಾಜ್ಯ ಸರಕಾರವು ಈ ಮಕ್ಕಳಿಗಾಗಿ ಶಾಲಾ ಸಂಬಳ, ಊಟ 
ಮತ್ತು ವಸತಿಯ ಖರ್ಚನ್ನು ನೀಡುತ್ತಿದೆ. ಈ ಮಕ್ಕಳ ವಿದ್ಯಾಭ್ಯಾಸದ ಮಟ್ಟ ಉತ್ತಮ 
ವಾಗಿದೆ, ಈ 14 ಶಾಲೆಗಳು ವಿವಿಧ ಹಂತಗಳಲ್ಲಿವೆ ಮತ್ತು ಇವುಗಳಲ್ಲಿ ಕೆಲವನ್ನಾದರೂ ' 
ಪದವಿ ಪೂರ್ವ ಶಾಲೆಗಳಾಗಿ ಮಾಡಬೇಕೆಂಬ ಹಂಬಲವಿದೆ. ಇಲ್ಲಿ ಪಾಠಗಳನ್ನು ಇಂಗ್ಲೀಷಿ 
ನಲ್ಲಿಯೂ, ಎರಡನೆ ಭಾಷೆಯಾಗಿ ಹಿಂದಿಯೂ ಕಲಿಸಲ್ಪಡುತ್ತದೆ. ಸಂಸ್ಕೃತವನ್ನು ಸಹ... 
ಕಲಿಯುವ ಈ ಮಕ್ಕಳು ಭಗವದ್ಗೀತೆಯನ್ನು ಸರಿಯಾದ ರಾಗವಿನ್ಕಾಸದೊಡನೆ ಹಾಡ 
ವುದನ್ನು ಕೇಳುವಾಗ ಮನಸ್ಸಿಗೆ ಆನಂದವಾಗುತ್ತದೆ. | 
ಇದಲ್ಲದೆ, ಕೇಂದ್ರವು ಅಂಡಮಾನ್‌ ದ್ವೀಪದ ಪೋರ್ಟ್‌ ಬ್ಲೇರ್‌, rogo, 
ಅಸ್ಸಾಮಿನ ತೀನ್‌ ಸುಖಿಯಾ, ದಿಬ್ರುಫರ್‌, ದಿಮಾಪುರ್‌ ಮತ್ತು ಗೋಲಾ ಫಾಟ್‌ಗಳಲ್ಲಿ | 
ಪ್ರೌಢ ಶಾಲೆಗಳನ್ನು ತೆರೆದಿದೆ. ಕನ್ಮಾಸುಮಾರಿ ಮತ್ತು ಪೋರ್ಟ್‌ ಬ್ಲೇರ್‌ನ ಮಕ್ಕಳು | 
ಉತ್ತಮ ಫಲಿತಾಂಶದೊಡನೆ ಶಾಲೆಯಿಂದ ಹೊರಬಂದಿದ್ದಾರೆ. ಇತರ ನಾಲ್ಕು ಶಾಲೆಗಳು | 
ಬೆಳವಣಿಗೆಯ ವಿವಿಧ ಹಂತಗಳಲ್ಲಿವೆ. | 
“ಮನುಷ್ಯನಲ್ಲಿ ಮೊದಲೇ ಹುದುಗಿರುವ ಪರಿಪೂರ್ಣತೆಯನ್ನು ಹೊರ ಹೊಮ್ಮಿ | 
ಸುವುದೇ ವಿದ್ಯಾಭ್ಯಾಸ” ಎಂದು ಸ್ವಾಮೀಜಿಯವರು ಹೇಳಿದ ಮಾತನ್ನು ಕಾರ್ಯ 
ರೂಪಕ್ಕಿಳಿಸಲು, ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಉಪಯುಕ್ತರಾಗುವಂತಹ ಪ್ರಜೆಗಳಾಗಿ. 
22 ರೂಪಿಸಲು ನಾವು ನಮ್ಮ ಶಾಲೆಗಳಲ್ಲಿ ಪ್ರಯತ್ನಿಸುತ್ತೇವೆ. í 
È 


CC-0. Bhagavad Ramanuja National Research Institute, Melukote Collection. | 


Funding: Tattva Heritage Foundation,Kolkata. Digitization: eGangotri. 


ಯೋಗ 
ಸ್ವಾಮೀಜಿಯವರ ಪ್ರಕಾರ ವ್ಯಕ್ತಿಯ ವಿಕಾಸಕ್ಕೆ ವ್ಯವಸ್ಥಿತವಾಗಿ ಮಾಡುವ ಕ್ರಿಯೆಯೇ 
ಯೋಗ. ಆದುದರಿಂದ ಯೋಗವು ಕೇಂದ್ರದ ಎಲ್ಲಾ SS ತಿರುಳಾಗಿದೆ. 
ವಿವೇಕಾನಂದ ಕೇಂದ್ರ ಯೋಗ ಅನುಸಂಧಾನ ಸಂಸ್ಥಾನವೆಂಬ ಪ್ರತ್ಯೇಕವಾದ ಒಂದು 
ವಿಭಾಗವು ಬೆಂಗಳೂರಿನಲ್ಲಿ ಪ್ರಾರಂಭಿಸಲ್ಪಟ್ಟಿದೆ. ಯೋಗ ತಜ್ಞರು ಪ್ರಸಿದ್ಧರಾದ ವೈದ್ಯರು 
ಸಂಶೋಧಕರು ಮತ್ತು ಯೋಗ ಶಿಕ್ಷಕರು ಇಲ್ಲಿ ಜೊತೆಯಾಗಿ ಸಲಹೆ ಮತು 
ಸಂಶೋಧನೆಗಳಲ್ಲಿ ಮಗ್ನರಾಗಿರುತ್ತಾರೆ. ಪ 
ಒತ್ತಡ ಪ್ರವೃತ್ತಿಗಳಿಂದ ಬರುವ ಮಾನಸಿಕ, ದೈಹಿಕ ತೊಂದರೆಗಳಿಗೆ ಮತ್ತು ರೋಗ 
ಗಳಿಗೆ ಈ ಯೋಗ ವಿಭಾಗವು ವಿವಿಧ ಸಂಶೋಧನೆಗಳನ್ನು ಮಾಡಿ ಯೋಗ ಚಟುವಟಿ 
`ಗಳ ಮೂಲಕ ಚಿಕಿತ್ಸೆಯನ್ನು ನೀಡುತ್ತಿದೆ. ಇಲ್ಲಿ 50 ಹಾಸಿಗೆಗಳ ಯೋಗ ಚಿಕಿತ್ಸಾ | 
ಆಸ್ಪತ್ರೆಯು ಸಹ ಇದೆ. ಬೆಂಗಳೂರು ವಿಶ್ವವಿದ್ಯಾನಿಲಯವು ಯೋಗ ಸಂಶೋಧನಾ | 
ಪ್ರಬಂಧಗಳಿಗೆ ಪಂಡಿತ ಪದವಿ (Phd) ಯನ್ನು ನೀಡಲು ನಮ್ಮವಿಭಾಗಕ್ಕೆ ಅನುಮತಿ | 
ಯನ್ನು ನೀಡಿದೆ. ಕೇಂದ್ರದ Indian Yoga Institute ಎಂಬ ವಿಭಾಗವು ಅನೇಕ | 
ತರಗತಿಗಳಿಗೆ ತರಬೇತಿಯನ್ನು ನೀಡುತ್ತಿದೆ. ° 
ಇತ್ತೀಚೆಗೆ ನಮ್ಮ ಕಾರ್ಯ ಚಟುವಟಿಕೆಗಳಿಗೆ ವಿದೇಶದಲ್ಲೂ ಮಾನ್ಯತೆ ದೊರೆತು 
ಇಂಗ್ಲೆಂಡ್‌, ಅಮೇರಿಕ ಮತ್ತು ಜಪಾನಿನ ಅನೇಕ ಸಂಸ್ಥೆಗಳು ಮತ್ತು ಆಸ್ಪತ್ರೆಗಳು ನಮ 
ಸಂಶೋಧನಾ ಕೆಲಸದಲ್ಲಿ ಸಹಭಾಗಿಯಾಗಿವೆ. ಕೇಂದ್ರವು ಪ್ರತಿ ವರ್ಷವೂ ನಿಗದಿಯಾದ" 
ಸಮಯದಲ್ಲಿ ಯೋಗ ಶಿಬಿರ, ಆಧ್ಯಾತ್ಮಿಕ ಸತ್ಸಂಗ, ಯೋಗ 'ಶಿಕ್ಷಕರ ತರಬೇತಿ ಶಿಬಿರ 
ಮತ್ತು ವೈಕ್ತಿಶ್ವ ವಿಕಸನ ಶಿಬಿರಗಳನ್ನು ಕನ್ಮಾಕುಮಾರ್ರಿ, ನಾಗದಂಡಿ, (ಕಾಶ್ಮೀರ) 
ವಿವಿಧ ಭಾಗಗಳಿಂದಲೂ 


ಗ್ರಾಮೀಣ ಅಭಿವೃದ್ಧಿ ಯೋಜನೆ ' 
ಸ್ಪಾಮೀಜಿಯವರ ಮುಖ್ಯ ಆಸಕ್ತಿ ಹಳ್ಳಿಯಲ್ಲಿನ ಸಾಮಾನ್ಯ ಬಡಜನರಿಗೆ ಒಳಿತನ್ನು... 


CC-0. Bhagavad Ramanuja National Research Institute, Melukote Coll&Aion. 


Funding: Tattva Heritage Foundation,Kolkata. Digitization: eGangotri. 


ಮಾಡಬೇಕು ಎಂಬುದಾಗಿತ್ತು. ಆದುದರಿಂದ ಕೇಂದ್ರವ್ರ ಮನೆ ಮಂದಿ ಎಲ್ಲರೊಂದಿಗೆ 
ಭಾಗವಹಿಸುವಂತಹ ಅನೇಕೆ ಕಾರ್ಯಕ್ರಮಗಳನ್ನು ಯೋಜಿಸಿಕೊಂಡು, ಪರಸ್ಪರ ಭೇದ 
ಗಳು ದೂರವಾಗಿ ಒಂದೇ ಮನೋಭಾವದಿಂದ ಜೊತೆ ಸೇರುವಂತಹ ಅವಕಾಶವನ್ನು 
sain: ಈ ಒಂದು ವಿಜಾರ ಧಾರೆಯಿಂದ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಹುಟ್ಟಿ 

ಂಡಿತು. 

ಇಂತಹ ಕಾರ್ಯಕ್ರಮಗಳು ತಮಿಳನಾಡಿನ ನಾಲ್ಕು ಜಿಲ್ಲೆಗಳಲ್ಲೂ, (ಕನ್ಯಾಕುಮಾರಿ, 
ತಿರುನಲ್ಹೇಲಿ, ಚಿದಂಬರನಾರ್‌' ಮತ್ತು ರಾಮನಾಥಪುರಂ) ಬಿಹಾರಿನ ಸಿಂಗಭೂಮು 
ಜಿಲ್ಲೆಯ ಧಂಡಿಲ್‌ನಲ್ಲೂ, ಆಂಧ್ರ ಪ್ರದೇಶದ ಮೇಹಬೂಬ್‌ನಗರ ಜಿಲ್ಲೆಯ ಷಾದ್‌ನಗರ್‌ 
ತಾಲೂಕಿನಲ್ಲೂ, ಕೇರಳದ ತಿರುವನಂತಪುರಂ ಜಿಲ್ಲೆಯಲ್ಲೂ, ಬೆಂಗಳೂರಿನ ಸಮೀಪದ 
ಅನೇಕ ಹಳ್ಳಿಗಳಲ್ಲೂ ನಡೆಯುತ್ತಿವೆ. 

ಅನೇಕ ಹಳ್ಳಿಗಳಲ್ಲಿ ಕೇಂದ್ರದ ಬಾಲವಾಡಿಗಳಿವೆ. ಇಲ್ಲಿ ಮಕ್ಕಳಿಗೆ ಓದು, ಬರಹ, ಆಟ, 
ಮತ್ತು ಹಾಡುಗಳನ್ನು ಕಲಿಸುವುದರ ಜೊತೆಗೆ ಪುಷ್ಟಿದಾಯಕವಾದ ಆಹಾರವನ್ನು ನೀಡ 
ಲಾಗುತ್ತದೆ, ಇಲ್ಲಿ ಉಚಿತ ವೈದ್ಯಕೀಯ ಸೌಲಭ್ಯ ಮತ್ತು ಚುಚ್ಚುಮದ್ದನ್ನು ನೀಡಲಾಗು 
ವುದು. ಸಾಂಸ್ಕೃತಿಕ ತರಗತಿಗಳನ್ನು ನಡೆಸುವುದರ ಮೂಲಕ ಮಕ್ಕಳಿಗೆ ನೀತಿ ಕಥೆಗಳನ್ನೂ, 
ಮಹಾಪುರುಷರ ಜೀವನ ಮತ್ತು ಬೋಧನೆಗಳ ಕುರಿತಾಗಿ ತಿಳುವಳಿಕೆಯನ್ನೂ ನೀಡ 
ಲಾಗುವುದು. 

ತಮಿಳನಾಡಿನ ವಿವಿಧ ಹಳ್ಳಿಗಳಲ್ಲಿರುವ ಔಷಧಾಲಯದಲ್ಲಿ ಒಂದು ಲಕ್ಷಕೂ 
ಜನರು ವೈದ್ಯಕೀಯ ಆ ಜ್‌ ಶ್‌ ವೈದ್ಯರು, ಅವರ Ea 
ವರ್ಗ ಮತ್ತು ಸಮಾಜ ಸೇವಕರು ನಿಯಮಿತವಾಗಿ ಇಂತಹ ಹಳ್ಳಿಗಳಿಗೆ ಹೊಗಿ ಸೇವೆ 
ಬಾತ್ರ ಜೆ Da, ಶಿಬಿರಗಳನ್ನು ಆಗಾಗ ಏರ್ಪಡಿಸಿ ಅವಶ್ಯಕತೆ ಇರುವ 
ಮಧುರೈಯ ಅ ಆಸ್ಪತ್ರೆಗೆ ಕಳುಹಿಸಿ ಉಚಿತ ಶಸ್ತ್ರ ಕ್ರಿಯೆಯನ್ನೂ ಮಾಡಿಸಿ, 
ಕನ್ನಡಕವನ್ನು ನೀಡಲಾಗುತ್ತದೆ. ಸೆ $ $ | 

ರಾಷ್ಟ್ರೀಯ ಆಸಕ್ತಿಯನ್ನು ಪ್ರೆರೇಪಿಸುವಂತಹ ವಿಷಯಗಳ ಬಗ್ಗೆ ಶಾಲಾ ಕಾಲೇಜು | 
ಗಳಲ್ಲಿ ಭಾಷಣ, ಪ್ರಬಂಧ ಮತ್ತು ಚಿತ್ರಕಲಾಸ್ಪರ್ಧೆಗಳನ್ನು ಏರ್ಪಡಿಸಿ ಮಕ್ಕಳಲ್ಲಿ ಸಂಸ್ಕೃತಿ, | 
ಮಹಾಪುರಪರ ಜೀವನ, ಅವರ ಸಾಧನೆ, ಬೋಧನೆ ಮತ್ತು ಧ್ಯೇಯಗಳ ಬಗ್ಗೆ ಅರಿವು? 
ಉಂಟಾಗಲು ಕೇಂದ್ರವು ಪ್ರಯತ್ನಿಸುತ್ತದೆ. ಯುವ ಜನರ ಶಿಬಿರಗಳನ್ನು ನಿಯಮಿತವಾಗಿ. 
ಏರ್ಪಡಿಸುತ್ತಾ ಇಲ್ಲಿ ನಮ್ಮ ಸಂಸ್ಕೃತಿಯ ಜೊತಗೆ, ನಮ್ಮ ದೇಶದ ಸಮಸ್ಯೆಗಳು ಮತ್ತು... 

24 ದೇಶಕ್ಕಾಗಿ ಅವರೇನು ಮಾಡಬಹುದು ಎಂಬುದನ್ನು ವಿಶದಪಡಿಸಲಾಗುತ್ತದೆ. ಪರಿಸರ 


CC-0. Bhagavad Ramanuja National Research Institute, Melukote Collection. 
. 2 + 


Funding: Tattva Heritage Foundation,Kolkata. Digitization: eGangotri. 


ಏರ್ಪಾಡನ್ನು ಇಲ್ಲಿ ಮಾಡಲಾಗುತ್ತದೆ ದಿನಗಳಲ್ಲಿ ಬಹಳ ಜನ ಉತ 

m ಚ ತ್ತಮ 
ಪುಸ್ತಕಗಳನ್ನು ಕೊಂಡು ಕೊಂಡು ಉತ್ತಮ ಮೌಲ್ಯಗಳನ್ನು' ಹೊಂದಿರುವ ಉತಮ 
ಅಭಿರುಚಿಯನ್ನು ಬೆಳೆಸಿಕೊಳ್ಳುತ್ತಾರೆ. ಇಂತಹ ಕಾರ್ಯಕ್ರಮಗಳು ಜನರ ಸಾಮಾಜಿಕ 


ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ. 
ಪ್ರುಕೃತಿಕ ಸಂಪನ್ಮೂಲಗಳ ಅಭಿವೃದ್ಧಿ ಯೋಜನೆ 
ನಮ್ಮ ಪೂರ್ವಿಕರು ಪ್ರಕೃತಿಯಿಂದಲೇ ಸ್ಪೂರ್ತಿ ಪಡೆದು, ಪ್ರಕೃತಿಯೊಡೆ 
ಹೊಂದಾಣಿಕೆ ಮಾಡಿಕೊಂಡು ಪ್ರಕೃತಿಯನ್ನು ಸಮೃದ್ಧ ವಾದ ಭಂಡಾರವೆಂದು ಪೂಜಿಸು 
ತ್ತಿದ್ದರು ಎಂದು ಸ್ವಾಮೀಜಿಯವರು ಅನೇಕ ಬಾರಿ ಹೇಳಿದ್ದರು. ಆದರೆ, ಇಂದು ಪ್ರಕೃ 
ತಿಯ ಸರಳತೆಯೊಡನೆ ಹೊಂದಾಣಿಕೆ ಮಾಡಿಕೊಳ್ಳಲು ನಾವು ಮರೆತಿದ್ದರಿಂದ 
ಪರಿಸರವೆಲ್ಲವೂ ಮಲಿನವಾಗಿ ಪ್ರಾಕೃತಿಕ ಅಸಮತೋಲನ ಉಂಟಾಗಿದೆ. | 
ಸರಕಾರದ ಅನೇಕ ವಿಭಾಗದವರು ಸಾಮಾನ್ಯ ಜನರಿಗೆ ಸಹಾಯ ಮಾಡಲೆಂದು | 
ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡು, ಅವರ ಸಹಾಯಕ್ಕಾಗಿ, ಸೇವಾ ಸಂಸ್ಥೆಗಳನ್ನು 
ಸಂಪರ್ಕಿಸುವುದರಿಂದ ಕೇಂದ್ರವು ಈ ಮೂಲಕವಾಗಿ ಜನರನ್ನು ತಲುಪಲು ಪ್ರಯತ್ನಿಸು 
ತ್ತಿದೆ. ಈ ಉದ್ದೇಶದಿಂದಿ ಪ್ರಾಕೃತಿಕ ಸಂಪನ್ಮೂಲ ಅಭಿವೃದ್ಧಿ ಯೋಜನೆ ಎಂಬ'ವಿಭಾಗ 
ಪ್ರಾರಂಭವಾಗಿದೆ 


ಈ ವಿಭಾಗವು Pod, ಗಾಳಿ ಚಕ್ರದ ಶಕ್ತಿ ಇತ್ಯಾದಿಗಳ ಉಪಯೋಗವನ್ನು ಜನರಗ 
'ಕಲಿಸಿಕೊಡುತ್ತದೆ. ಸುಲಭದಲ್ಲಿ ಸಿಗುವ ವಸ್ತುಗಳಿಂದ ಸ್ವಉದ್ಯೋಗವನ್ನು ಮಾಡಲು 
ಮಹಿಳೆಯರಿಗೆ ಅವಕಾಶವನ್ನು ಕಲ್ಪಿಸಿ ಕೊಡುತ್ತದೆ. ವೃರ್ಥವಾಗಿಸುವ ವಸ್ತುಗಳಿಂದ ಶಕ್ತಿ 7 


CC-0. Bhagavad Ramanuja National Research Institute, Melukote Collection 


Funding: Tattva Heritage Foundation,Kolkata. Digitization: eGangotri. 


``. ಉತ್ಪಾದನೆ ಮಾಡುವಂತಹ ಯಂತ್ರಗಳನ್ನೂ, ಕಡಿಮೆ ಖರ್ಚಿನ ಪಾಯಿಖಾನೆಗಳನ್ನೂ, 
, ಉತ್ತಮವಾದ ಹೊಗೆಯಿಲ್ಲದ ಒಲೆಗಳನ್ನು ಉಪಯೋಗಿಸಲು ಸಹಾಹುವನ್ನೂ 
ಮಾಡುತ್ತದೆ. ಕಪ್ಪ ಚಿಪ್ಪು, ಬಾಳೆ, ಕತ್ತಾಳೆ ನಾರುಗಳಿಂದ ಕಸೂತಿ ಕೆಲಸವನ್ನು ಮಾಡಲು 
ಸಹ ಇಲ್ಲಿ ತರಬೇತಿಯನ್ನು ನೀಡಲಾಗುತ್ತದೆ. 
ಕೇಂದ್ರದ ಈ ಯೋಜನೆಯಲ್ಲಿ ಅತ್ಯಂತ ಪ್ರಮುಖವಾದ ಫಟ್ಟವೆಂದರೆ ಕನ್ಯಾಕುಮಾರಿ 
ಜಿಲ್ಲೆಯ ಇಡೆಯನವಿಲೈ ಎಂಬ ಹಳ್ಳಿಯನ್ನು ಪ್ರಾಯೋಗಿಕವಾಗಿ ತೆಗೆದುಕೊಂಡು 
ಹಳ್ಳಿಯ ಪ್ರತಿಯೊಂದು ಮನೆಯವರು ಈ ಯೋಜನೆಯಲ್ಲಿ ಭಾಗವಹಿಸಿ ಉಪಯೋಗ 
ಪಡೆಯುವಂತೆ ಮಾಡಿದೆ. ಇಲ್ಲಿ ಗಾಳಿ ಶಕ್ತಿ, ಸೌರಶಕ್ತಿ ಮತ್ತು ಮಲಿನ ವಸ್ತುಗಳಿಂದ 
ಉತ್ಪಾದಿಸಲ್ಪಟ್ಟ ಶಕ್ತಿಯಿಂದಲೇ ಜನರಿಗೆ ಬೇಕಾಗುವ. ಎಲ್ಲಾ ಸೌಲಭ್ಯಗಳನ್ನು ಕಲ್ಪಿಸಿ 
ಕೊಡಲಾಗಿದೆ.ಇಂತಹ ಯೋಜನೆಯನ್ನು ಇತರ ಹಳ್ಳಿಗಳಲ್ಲಿ ಪ್ರಚಾರ ಪಡಿಸಲು ಸರಕಾರೀ 
ಅಧಿಕಾರಿಗಳು ಪ್ರಯತ್ನಿಸುತ್ತಿದ್ದಾರೆ ಮತ್ತು ಈಗಾಗಲೇ, ಈ ಹಳ್ಳಿಯ ಮಾದರಿ ಹಳ್ಳಿ 
ಪ್ರಯೋಗ ಶಾಲೆಗಳಲ್ಲಿರುವ ಆಧುನಿಕ ತಂತ್ರಜ್ಞಾನವನ್ನು ಭೂಮಿಗೆ ಮತ್ತು 
ಜನರಿಗೆ ಉಪಯೋಗವಾಗುವ ರೀತಿಯಲ್ಲಿ ಮುಟ್ಟಿಸಲು ಸಹ ಇಲ್ಲಿ ಪ್ರಯತ್ನಿಸಲಾಗಿದೆ. | 
ಮನೆ ಕಟ್ಟಲು ಉಪಯೋಗಿಸುವ ತೆಂಗಿನಗರಿಗಳಲ್ಲಿ ಹೆಣೆದ ವೈಜ್ಞಾನಿಕ ಪ್ರಯೋಗಗಳ 
ಮೂಲಕ ಅನೇಕ ವರ್ಷ ಬಾಳಿಕೆ ಬರುವಂತೆ ಮಾಡುವ ವಿಧಾನವನ್ನು ನೂರಾರು ಜನರಿಗೆ 
ಕಲಿಸಿ ಕೊಡಲಾಗಿದೆ, ಈ ತಂತ್ರ ಜ್ಞಾನವು ತಿರುವನಂತಪುರದ ಪ್ರಾಂತೀಯ ಸಂಶೋಧನಾ 
ಪ್ರಯೋಗ ಶಾಲೆಯಲ್ಲಿ ಸಂಶೋಧಿಸಲಾಗಿದೆ. 
ಪ್ರಕಟಣೆಗಳು 
ಸಾಮಾನ್ಯ ಜನರ ಪ್ರಗತಿಗಾಗಿ ಮಾಡಿದ ಕಾರ್ಯಕ್ರಮಗಳು ಇಡಿಯ ದೇಶದ ಜನರಿಗೆ i 
ತಿಳಿದರೆ, ಇನ್ನೊ ಹೆಚ್ಚು ಜನರು ಇದರಲ್ಲಿ ಪಾಲ್ಗೋಳ್ಳಬಹುದು ಎಂಬ ಉದ್ದೇಶದಿಂದ | 
ಮದ್ರಾಸ್‌ ಮತ್ತು ಪೂನಾ ಶಾಖೆಗಳು ಪ್ರಕಟಣಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿವೆ. 
ಮದ್ರಾಸ್‌ ಶಾಖೆಯು ಯುವ ಭಾರತಿ ಎಂಬ ಆಂಗ್ಲ ಮಾಸ ಪತ್ರಿಕೆಯನ್ನೂ, 6 
ತಿಂಗಳಿಗೊಮ್ಮೆ ರಾಷ್ಟ್ರೀಯ ಆಸಕ್ತಿಯ ವಿಷಯವನ್ನು ಒಳಗೊಂಡಿರುವ ವಿವೇಕಾನಂದ 
ಪತ್ರಿಕೆಯನ್ನೂ ಹೊರ ತರುತ್ತಿದೆ. ನಿಯಮಿತ ವಿಷಯದಲ್ಲಿ ಪರಿಣಿತರಾದವರು ಬರೆದ 
ಗ್ರೌರವಾನ್ಹಿತ ವ್ಯಕ್ತಿಗಳಿಂದ ಇದು ಮಾನ್ಯತೆ ಪಡೆದಿದೆ. ಈ ಶಾಖೆಯು ತಮಿಳು ಮತ್ತು... 
26 TONAS, ಅನೇಕ ಪುಸ್ತಕಗಳನ್ನು ಹೊರತಂದಿದೆ. = Ha 


CC-0. Bhagavad Ramanuja National Research Institute, Melukote Collection. 
r: i 


xa 


Funding: Tattva Heritage Foundation,Kolkata. Digitization: eGangotri. 


ಪೂನಾ ಶಾಖೆಯು ವಿವೇಕ ವಿಚಾರವಂಬ 4 ತಿಂಗಳಿಗೊ। 
೦ದರಂತೆ ಒಂದು ಮರಾಠಿ 
ಆ ಮರಾಠಿಯಲ್ಲಿ ಅನೇಕ ಪುಸ್ತಕಗಳನ್ನೂ ಹೊರತಂದಿದೆ. ಈ ಪತ್ರಿಕೆಯು 
ೇಂದ್ರದ ಟಿಕೆಗಳು, ಸಾಮಾಜಿಕ ಮತು ಪ್ರಸಕ್ತ ವಿಷಯಗಳ ಬಗ್ಗೆ ಲೇಖನಗಳನ್ನು 


ಹೊರತಂದಿದೆ. 
ಬೆಂಗಳೂರು ಶಾಖೆಯು ಯೋಗಕ್ಕೆ ಸಂಬಂಧಿಸಿದ ಲೇಖನಗಳಿರುವ ಯೋಗ ಸುಧಾ 


ಭಾರತದ ಪ್ರವಾಸಿ ಭೂಪಶದಲ್ಲಿ ಇಂದು ಕನ್ಯಾಕುಮಾರಿ ಸ್ಪಷ್ಟವಾಗಿ ಗೋಚರಿಸಲು 
ಮತ್ತು ಸರಾಸರಿಯಾಗಿ ದಿನಕ್ಕೆ 3000 ಜನ ಇಲ್ಲಿಗೆ ಬರಲು ವಿವೇಕಾನಂದ boaz pike, | 


CC-0. Bhagavad Ramanuja National Research Institute, Melukote Co getion 


Funding: Tattva Heritage Foundation,Kolkata. Digitization: eGangotri. 


ಮುಖ್ಯಕಾರಣ, ವಿಶೇಷವಾದ ಸಂದರ್ಭಗಳಲ್ಲಿ ವಿವೇಕಾನಂದ ಶಿಲಾಸಾ ರಕೆವು ಸಾವಿರಾರು 
ಜನರಿಂದ ತುಂಬಿ ಜೇನು ಹುಳಗಳ ಸಂದಣಿಯಂತಿರುತ್ತದೆ. ಇಲ್ಲಿಗೆ ಬಂದ ಎಲ್ಲರೂ 
ಆನಂದೋತ್ಸಾಹಗಳಿಂದ ಭಾವಪರವಶರಾಗಿಬಿಡುತ್ತಾರೆ. ಅಲ್ಲಿಗೆ ಭೇಟಿ ಕೊಟ್ಟವರು 
ಬರೆಯುವ ಹೇಳಿಕೆಗಳಿಂದ ಶಿಲಾಸ್ಮಾರಕವು ಸಾವಿರಾರು ಜನರಿಗೆ ನೀಡುವ ಸ್ಫೂರ್ತಿ ಮತ್ತು 
ಪ್ರೇರೇಪಣೆಗಳ ಅರಿವು ಉಂಟಾಗುತ್ತದೆ. ಸ್ವಾಮೀಜಿಯವರ ಕೇವಲ ಹೆಸರೇ ಜನರನ್ನು 
ಮಂತ್ರ ಮುಗ್ಗರಾಗಿಸುತ್ತದೆ. ಶಿಲಾಸ್ಮಾರಕದ ಉತ್ತಮ ಸಂರಕ್ಷಣೆಯ ಬಗ್ಗೆ ದೇಶಿಯ 
ಮತ್ತು ವಿದೇಶೀಯ ಪ್ರವಾಸಿಗಳು ಆಶ್ಚರ್ಯ ಮತ್ತು ಸಂತೋಷವನ್ನು ವ್ಯಕ್ತಪಡಿಸುತ್ತಾರೆ. 


ವಿವೇಕಾನಂದಪುರಂ 

ವಿವೇಕಾನಂದಪುರವು ಕನ್ಶಾಕುಮಾರಿಯ ಹೊರವಲಯದಲ್ಲಿ ತೆಂಗಿನ ಮತ್ತು ಬೇವಿನ 
ಮರಗಳಿಂದ ಆವೃತವಾಗಿ ನೂರು ಎಕರೆಯಷ್ಟು ಜಾಗದಲ್ಲಿ ಹರಡಿಕೊಂಡಿದೆ. ಇಲ್ಲಿ 
ವಿವೇಕಾನಂದ ಕೇಂದ್ರದ ಪ್ರಧಾನ ಕಛೇರಿ, ಪ್ರವಾಸಿಗಳಿಗೆ ಕಡಿಮೆ ದರದಲ್ಲಿ ವಸತಿ ಸೌಲಭ್ಯ, 
ಉಪಾಹಾರ ಮಂದಿರ, ಬ್ಯಾಂಕ್‌, ಪೋಸ್ಟ್‌ ಆಫೀಸ್‌ಮತ್ತು ವೈದ್ಯಕೀಯ ಶಾಲೆಗಳಿವೆ.ನಮ್ಮ 
ದೇಶದ ಚರಿತ್ರೆ, ಸ್ಟಾಮೀಜಿಯವರ ಜೀವನ ಮತ್ತು ಸಂದೇಶಗಳನ್ನು ಬಿತ್ತರಿಸುವ ಸುಂದ. 
ರವಾದ ಚಿತ್ರಶಾಲೆಯೂ ಇಲ್ಲಿದೆ. ಕೇಂದ್ರದ ಜೀವನ ವೃತ್ತಿಗಳಿಗೆ ತರಬೇತಿ ಕೇಂದ್ರವೂ, 
20,000 ಪುಸ್ತಕಗಳು ಒಳಗೊಂಡ ಗ್ರಂಥಾಲಯವೂ, ಇಲ್ಲಿದೆ. 

ಸ್ವಾಮೀಜಿಯವರ ಪರಿವ್ರಾಜಕ ಭಂಗಿಯ ವಿಗ್ರಹವಿರುವ ವಿವೇಕಾನಂದ ಮಂಟಪವೂ, 
ವಿವೇಕಾನಂದ ಕೇಂದ್ರದ ಸಂಸ್ಥಾಪಕರಾದ ಮಾನನೀಯ ಏಕನಾಥರಾನಡೆಯವರ 
ಸಮಾಧಿಯೂ ಪೂರ್ವ ಭಾಗದಲ್ಲಿದೆ. 'ದೇಶ ವಿದೇಶಗಳಲ್ಲೆಲ್ಲ ಪ್ರಖ್ಯಾತವಾದ ಬಹು 
ಸುಂದರವಾದ ಇಲ್ಲಿಯ ಸೊರ್ಯೋದಯವನ್ನು ಕಾಣುವಂತಹ ಸಮುದ್ರ ಶೀರವೂ 
ವಿವೇಕಾನಂದಪುರದಲ್ಲಿದೆ, 
ವಿವೇಕಾನಂದ ಕೇಂದ್ರದ ನಿರೀಕ್ಷಣೆ 

ಸ್ವಾಮಿ ವಿವೇಕಾನಂದ ಸಾರ್ವತ್ರಿಕ ಹೇಳಿಕೆಗಳು ಮತ್ತು ನಮ್ಮ ರಾಷ್ಟೀಯ ನೈತಿಕ 
ಮನೋಭಾವಕ್ಕೆ ಹೊಂದುವಂತಹ ಧ್ಯೇಯಗಳನ್ನು ಇಟ್ಟುಕೊಂಡು, ಅ * ಅಡ್ಗೆ on 

'ಓಂದ್ರವು ತಾನು ಸಂಪರ್ಕಿಸಿದ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರೇರೇಪಣೆ 
ನೀಡುತ್ತದೆ. ನಮಲ್ಲಿರುವ ವಿವಿಧತೆಗಳನ್ನು ಬದಿಗೊತ್ತಿ, ಎಲ್ಲರೂ ಜೊತೆಯಾಗಿ ನಮ್ಮ 
ದೇಶವನ್ನು ಸ್ವಾಮೀಜಿಯವರು ಕಂಡಿರುವ ಆ ಭವ ತೆಯತ್ತ ಮುನ್ನಡೆಸೋಣ ಈ 
ಕ್ರಿಯಾತಕ ಚಟುವಟಿಕೆಯಲ್ಲಿ ಭಾಗವಹಿಸಲೆಂದು ಕೇಂದ್ರವು ಎಲ್ಲರನ್ನೂ 
28 SPIA. 


CC-0. Bhagavad Ramanuja National Research Institute, Melukote Collection. 


ಜಾಯ 


ತ್ತ ತಗ ರು ಅತಮಾಗಕಾಣ ಕಾಣಾ ರಾ 
Funding: Tattva Heritage Foundation,Kolkata. Digitization: eGangotri. 


ವಿಶ್ವ ಮಾನ್ಯವಾದ ಸ್ಟಾಮಿವಿವೇಕಾನಂದರ 


ಚಿಕಾಗೋ ಭಾಷಣ. 

ಪ್ರಪಂಚದೆ ಸರ್ವಧರ್ಮ ಸಮ್ಮೇಳನ, ಚಿಕಾಗೋ. 

11 ಸೆಪ್ಟಂಬರ್‌, 1893 

ಅಮೇರಿಕದ ಸಹೋದರಿಯರೇ ಮತ್ತು ಸಹೋದರರೇ. 

ನೀವು ನೀಡಿರುವ ಪ್ರೀತಿಯನಿಸವುದ ಮತ್ತು ಸೌಹಾರ್ದಮಯವಾದ ಸ್ವಾಗತವು ನನಗೆ 
ಆನಂದದಿಂದ ಮಾತನಾಡಲಾಗದಷ್ಟು ಸಂತೋಷವನ್ನು ನನ್ನ ಹೃದಯದಲ್ಲಿ ಉಂಟು 
ಮಾಡಿದ. ಇಡಿಯ ಪ್ರಪಂಚದಲ್ಲಿ ಅತ್ಯಂತ ಪ್ರಾಚೀನವಾದ ಸಂನ್ಯಾಸಿಗಳ ಪರಂಪರೆಯ 
ಪರವಾಗಿ, ಧರ್ಮಗಳ ಮಾತೆಯ ಪರವಾಗಿ ಮತ್ತು ಲಕ್ಷಂತಾರ ಹಿಂದುಗಳ ಪರವಾಗಿ . 
ನಾನು ನಿಮಗೆ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಮರ್ಪಿಸುತ್ತಿದ್ದೇನೆ. 

ಈ ಸಭೆಯಲ್ಲಿ ಮಾತನಾಡಿದ ಕೆಲವು ಭಾಷಣಕಾರರು ಪೂರ್ವ ದಿಕ್ಕಿನ ಬಹು ದೂರದ 
"ದೇಶಗಳಿಂದ ಬಂದಿರುವ ಪ್ರತಿನಿಧಿಗಳು ಇತರ ದೇಶಗಳಿಗೆ ಸಹನಶೀಲತ್ವದ ಭಾವನೆಗಳನ್ನು 
ನೀಡಬಲ್ಲ ಗೌರವಕ್ಕೆ ಪಾತ್ರರಾಗಿದ್ದಾರೆ ಎಂದು ಹೇಳಿದ್ದಾರೆ. ಅವರಿಗೂ ನನ್ನ ಕೃತಜ್ಞತೆಗಳು. 
ಇಡಿಯ ಪ್ರಪಂಚಕ್ಕೆ ಸಹನಶೀಲತೆ ಮತ್ತು ಸಾರ್ವತ್ರಿಕ ಅಂಗೀಕಾರತೆಯನ್ನು ಕಲ್ಪಿಸಿದ 
ಧರ್ಮಕ್ಕೆ ನಾನು ಸೇರಿದವನು ಎಂದು ನಾನು ಆನಂದದಿಂದ ಹೇಳಿಕೊಳ್ಳುತ್ತೇನೆ. ನಾವು 
ಸಾರ್ವತ್ರಿಕವಾಗಿ ಪರಧರ್ಮ ಸಹಿಷ್ಣುತೆಯನ್ನು ಮಾತ್ರವಲ್ಲ, ಎಲ್ಲಾ ಧರ್ಮಗಳೂ ಸತ್ಯ - 
ಎಂಬ ಮುಚನ್ನು ಸಹ, ಒಪ್ಪಿಕೊಳ್ಳುತ್ತೇವೆ. ಪ್ರಪಂಚದ ಎಲ್ಲಾ ದೇಶಗಳ ಮತ್ತು ಎಲ್ಲಾ 
ಧರ್ಮಗಳ ತೊಂದರೆಗೊಳಗಾದ ಮತ್ತು ನಿರಾಶ್ರಿತರಾದ ಜನರಿಗೆ ಆಶ್ರಯ ಕೊಟ್ಟ 
ಜನಾಂಗ ನಮ್ಮದೆಂದು ನಾನು ಬಹಳ ಸಂತೋಷ ಪಡುತ್ತೇನೆ. ud 

ರೋಮನ್ನರ ಕ್ರೊರತೆಯಿಂದಾಗಿ ಪವಿತ್ರವಾದ ದೇವಸ್ಥಾನ ಚೂರುಚೂರಾದಾಗ,,.. 
ಅಲ್ಲಿಯ ಪವಿತ್ರವಾದ ಇಸ್ರೇಲ್‌ ಮೂಲದ ಜನರು ದಕ್ಷಿಣ ಭಾರತಕ್ಕೆ ಬಂದು ನಮಲ್ಲಿ 
ಆಶ್ರಯವನ್ನು ಬಯಸಿದಾಗ ಶುದ್ಧ ಹೃದಯದಿಂದ. ನಾವು ಅವರನ್ನು ಸ್ವಾಗತಿಸಿದೆವು 
ಎಂದು ನಾನು ಹಮ್ಮೆ ಪಡುತ್ತೇನೆ, ಶ್ರೇಷ್ಠಮದ ಜೋರಾಷ್ಟ್ರಿಯನ್‌ ಮತದ ಜನರಿಗೆ 
ಆಶ್ರಯವನ್ನು ಕೊಟ್ಟು ಇಂದೂ ಪೋಷಿಸುತ್ತಿರುವ ಧರ್ಮಕ್ಕೆ ನಾನು ಸೇರಿರುವುದು ನನ್ನ 
ಅತ್ಯಂತ ಸೌಭಾಗ್ಯ ಎಂದೆನಿಸುತ್ತದೆ. 


CC-0. Bhagavad Ramanuja National Research ‘Institute, Melukote Collen. 


Funding: Tattva Heritage Foundation,Kolkata. Digitization: eGangotri. 
ಆತ್ಮೀಯ ಸೋದರರೇ, ನಾನು ಚಿಕ್ಕಂದಿನಲ್ಲಿ ಕಲಿತ ಮತ್ತು ಪ್ರತಿ ದಿನವೂ ಸಾವಿರಾರು 
ಜನರು ಹೇಳುವಂತಹ ಒಂದು ಸ್ತೋತ್ರದ ಕೆಲವು ವಾಕ್ಕಗಳನ್ನು ನಾನು ನಿಮಗೆ ಹೇಳ 
ಬಯಸುತ್ತೇನೆ, 
ವಿವಿಧ ನದಿಗಳು ವಿವಿದೆಡೆಗಳಲ್ಲಿಉಗಮಗೊಂಡರೂ, ಎಲ್ಲವೂ ಸಮುದ್ರಕ್ಕೆ 
ನೀರನ್ನು ಕೊಂಡೊಯ್ದು ಪರಸ್ಪರ ಒಂದಾಗುತ್ತವೆ. ಹಾಗೆಯೇ ಎಲೈ ಭಗವಂತ Dari 
ಪ್ರವೃತ್ತಿಗಳಿಂದಾಗಿ ಜನರು ವಿವಿಧ ದಾರಿಗಳಲ್ಲಿ ಮುಂದುವರಿಯುತ್ತಾ ಬೇರೆ ಬೇರೆ 
ಯಾಗಿ ಕಂಡರೂ ಅದೆಲ್ಲವೂ ನಿನಗೇ ಅರ್ಪಣೆಯಾಗುತ್ತದೆ. 
ಈ ಮಹಾ ಸಮ್ಮೇಳನವು ಗೀತೆಯ ಅತ್ಯದ್ಭುತವಾದ ಬೋಧನೆಯನ್ನು ಪ್ರಪಂಚವೇ 
ಅರಿತುಕೊಳ್ಳಲಂದು ಏರ್ಪಾಡಾಗಿದೆ ಎಂದು ನನಗೆ ಸ್ಪಷ್ಟವಾಗಿ ಅನಿಸುತ್ತಿದೆ. 
"ಯಾರೇ ಆದರೂ ಯಾವುದೇ ರೂಪದಲ್ಲಿ ನನ್ನ ಬಳಿಗೆ ಬಂದರೂ ನಾನು 
ಅವರನ್ನು ಸ್ವೀಕರಿಸುತ್ತೇನೆ. ಪ್ರತಿಯೊಬ್ಬರೂ ಯಾವ ದಾರಿಯಲ್ಲಿ ಮುಂದುವರಿ 
ಯಲು ಪ್ರಯತ್ನಿಸಿದರೂ ಅವರು ಕೊನೆಗೆ ನನ್ನನ್ನೇ ಸೇರುತ್ತಾರೆ” 


ದಲ್ಲಿ ತೋಯಿಸಿದರು. ಸಂಸ್ಕೃತಿಯನ್ನೇ ನಾಶಗೊಳಿಸಿದ ಈ 


ಉತ್ಪೇಜಿಸುತ್ತಾರೋ ಮತ್ತು ಅಧರ್ಮವಾದ ಭಾವನೆಗಳು ಯಾರಲ್ಲಿ ni 
ಅವರೆಲ್ಲರೂ ಉತ್ತಮವಾದ ಧ್ಯೇಯದತ್ತ s ತಿರುಗಿಕೊಳ್ಳಲಿ, ಸ್ಟ 


"F 


, 


30 


CC-0. Bhagavad Ramanuja National Research Institute; Melukote Collection. 


Funding; attva Heritage Foundation,Kolkata. Digitization: eGangotri 
ಲಗಳಲ್ಲಿ ಹಬ್ಬಬೇಕು 
Q ಇ) ಮತ್ತು ನಮ್ಮ ಯುವಜನತೆಗೆ ಭಾರತದ ಐಕ್ಕತೆ ಬತ 


ಪ, ಸ . _ಮೀಜಿಯವರ 
ನಗಲ ಗೊಂಡ ಒಂದು ವಾಹನವು 17,000 9 ಮೀ. ದೂರವನ್ನು 347 
m ಳು ಮತ್ತು ಗ್ರಾಮಾಂತರ" ಪ್ರದೇಶಗಳನ್ನು ದಾಟಿಕೊಂಡು . 


ಇತ. 


ಸಂಚರಿಸಲಿದೆ. 12 ಜನವಂ 1992 ರಂದು ಕಲ್ಕತ್ತದಿಂದ ಹೊರಡಲಿರುವ ಈ 


ಈ ಮಹತ್ತಾದ ಬೃಹತ್‌ ಕಾರ್ಯಕ್ರಮಕ್ಕೆ ಸಮಾಜದ ಪ 
3 % ಪೂರ್ಣ ಸಹಾಯ 
ತ್ತದೆ ಎಂಬ ದೃಢ ನಂಬಿಕೆಯಿಂದ ನಾವು ಮುಂದಡಿಯಿಡುತ್ತಾ ಈ ಈಸಾ 
ಸಾ ಪ್ರಾರ್ಥಿಸುತ್ತಿದ್ದೇವೆ — ದಯವಿಟ್ಟು ನಮೊ ಡನೆ ಇರಿ ಮತು 
ಪುಸ್ತಕದ ಕೊನೆಯ ಎ ಸ ಹಡಿ. ಇನ್ನೂ ಹೆಚ್ಚಿನ ವಿವರನಗಗಿ ಈ 
ಟವನ್ನು ಭರ್ತಿಮಾಡಿ ನಮಗೆ ಕಳುಹಿಸಿ, ಕಾರ್ಯ 
ಚಟುವಟಿಕೆಗಳ ಬಗ್ಗೆ ಆಗಿಂದಾಗ್ಗೆ ನಿಮಗೆ ಮಾಹಿತಿ ಕೊಡುತ್ತೇವೆ. È 


ವಿಶ್ವಾಸದಿಂದ ಮತ್ತು ಪ್ರಾರ್ಥನಗಳೊಡನೆ, 
ನಿಮ 


v 
ನನ್ನ ಗುರುವಿನ ಸೇವೆಯಲ್ಲಿ 
ಎಂ. ಲಕ್ಷ್ಮೀ ಕುಮಾರಿ 


= ಆ ; 
C-0. Bhagavad Ramanuja National Research Institute, Melukote coff 


pe 


Funding: Tattva Heritage Foundation,Kolkata. Digitization: eGangotri. 


ಬೇ 


ಪರಿಕ್ರಮದ ಮಾರ್ಗ 


| 
ಗೆ 


ಕನ್ನಾಕುಮಾರಿ r - > a 
CC-0. Bhagavad Ramanuja a RESearch Institute, Melukote Collection: 


ಹ 


